ಯುಗಾದಿ ಸಂಚಿಕೆ 


ಏಪ್ರಿಲ್‌ 
py 1990 





ಶುಭಾಶಯಗಳೊಂದಿಗೆ 


ಎಸ್‌. ವಿ. ಆರ್‌. ಏಜೆನ್ಸೀಸ್‌ 


ಬೆಂಗಳೂರು 








(ತಿಳಿನಗೆಯ ಕಾರಂಜಿ) 





ಸಂಪುಟ ೭ ಏಪ್ರಿಲ್‌ ೧೯೯೦ ಸಂಚಿಕೆ ೭ 





ಇಂದು ಯುಗಾದಿ. ಬರಲಿರುವ ಪ್ರಮೋದೂತ ಸಂವತ್ಸರ, ನಮ್ಮ ಓದಂ 
ಗರು, ಲೇಖಕ, ಲೇಖಕಿಯರು, ಜಾಹಿರಾತುದಾರರೆಲ್ಲರಿಗೂ ಬೇವಿಗಿಂತ ಬೆಲವನೆೇ 
ಹೆಚ್ಚು ತರಲಿ ಎಂದು ಅಪರಂಜಿ ತಲೆಬಾಗಿ ಪ್ರಾರ್ಥಿಸುತ್ತಾಳೆ. ಅಂತೆಯೇ ಆತಂಕ 
ವಾದಿಗಳಿಂದ, ದೇಶದ ಉತ್ತರ ಮತ್ತು ಪೂರ್ವ ಭಾಗಗಳಲ್ಲಿ ನಡೆಯುತ್ತಿರುವ ಹತ್ಯಾ 
ಕಾಂಡ ಈ ಹೊಸ ಸಂವತ್ಸರದಲ್ಲಾದರೂ ಕೊನೆಗಾಣುವಂತಾಗಿಲಿ ಎಂದು 
ಹಾರೈಸಂತ್ತಾಳೆ, 






ಚಂದಾ ವಿವರ: 


ವಿಳಾಸ. 
2... ಬಿಡಿ ಪ್ರತಿ : ಅಪರಂಜಿ ಕಾರ್ಯಾಲಯ, 
ನ 2ರೂ. 50 ಖೈ. |36. 6ನೆಯ ಮುಖ್ಯ ರಸ್ತೆ 
ವಾರ್ಷಿಕ ಚಂದಾ : ಮಲ್ಲೇಶ್ವರಂ 
ಹ್‌ 25 ರೂ. ಬೆಂಗಳೂರು560003 
ಶಿವಕುಮಾರ್‌ | ಆಜೀವ ಚಂಬಾ: ಕೆಲಸದ ವೇಳೆ : 


250 ರೂ. ಬೆಳಗ್ಗೆ 8ರಿಂದ 10ರವರೆಗೆ ಮಾತ್ರ 








ಲೇಖನ ಲೇಖಕ/ಲೇಖಕಿ ಪುಟ 
ಅಪರಂಜಿ ಕಿಡಿ ಪ್ರಕಾಶ್‌ 4 
ಇಂಗ್ಲೀಷ್‌ ಪಂಡಿತ ಸೂರಿ 6 
“ಇರಲಿ ದೇವ್ರು ತಂಪು” ಶಿವಯ್ಯ 11 
ನಕ್ಕಾಂವಾ ಗೆದ್ದಾಂವಾ ಶೀನೂ 16 
“ಕಡೀ ಸೇಂಗಾ” 

ಚುನಾವಣೆ ಆನಂದ್‌ 19 
ಬಜೆಟ್‌, ಉಗ್ರವಾದಿ, ಇತ್ಯಾದಿ, ಶಿವು 21 
ಅನಿಸಿಕೆಗಳು ಕುಮಾರ ಚಲ್ಕ ತಿ 
ಶರೀಫ-ಗೀತೆ ಕೆ. ಎನ್‌. ನಾಗರಾಜ್‌ 27 
ಒಗಟಿನ ಹಾಡು ಹಾ. ಮೈ. ಸೂರಿ 28 
ಸುಲ್ತಾನನ ಕರವಾಳ ಚಂದಾ 29 
ಯಾತ್ರಿಕರ ಪತ್ರ ಕೇಫ 31 
ಬೇಜವಾಬ್ದಾರಿ ಕಾಗದಗಳು ಅ, ರಾಸೇ 36 
ಮೂಗಿನ ಕತೆ ಶಾಂತಾ ಠಘು 4] 

ವ್ಯಂಗ್ಯ ಚಿತ್ರಗಳು : ಚಂದ್ರು 
ಮಂದ್ರಣ : ಇಂಪ್ರೆಷನ್ಸ್‌, ಮಲ್ಲೇಶ್ವರಂ, ಬೆಂಗಳೂರು,, 


ದೂರವಾಣಿ. : 


3 


ಅಪರಂಜಿ 


(ತಿಳಿನಗೆಯೆ ಕಾರಂಜಿ) 





ಸಂಪುಟ-೭ ಏಪ್ರಿಲ್‌-೧೯೯೦ ಯುಗಾದಿ ವಿಶೇಷಾಂಕ ಸಂಚಿಕೆ-೫ 


ಎಲೆ ಮೈತ್ರೇಯಿ ಇದೇ ಅಮೃತತ್ವ, 





--ಬೃಹದಾರಣ್ಯಕ 
v 





ಎಲ್ಲವೂ ಆತ್ಮವೇ ಆದಾಗ, ಇದಲ್ಲ ಇದಲ್ಲ ಎಂದು ನಿಶ್ಚಯಿಸಿ ದ್ವೈತ ದೃಷ್ಟಿ 
ಯನ್ನು ಕಳೆದುಕೊಂಡಾಗ, ಎಲ್ಲವನ್ನೂ ಅರಿಯುವ ಆತ್ಮನನ್ನು ಪಡೆದು ಎಲ್ಲ 
ಹಿಡಿತಗಳನ್ನು, ಸವೆತಗಳನ್ನು, ಸಂಗಗಳನ್ನು, ವ್ಯಥೆಗಳನ್ನು, ಹಿಂಸೆಗಳನ್ನು ಕಳೆದಂ 
ಕೊಂಡು, ಅಮೃತನಾಗುತ್ತಾನೆ. 


ಎಲ್ಲಿ ದ್ವೆ ಅತವಿದೆಯೋ ಅಲ್ಲಿ ಭಯಂ, ದ್ವೇಷ, ಕುಹಕ ಮತ್ಸರಗಳು ಬೀಡು 
ಬಿಟ್ಟಿರುತ್ತವೆ. 


ವರ್ತಮಾನದಲ್ಲೂ ಅಷ್ಟೇ, ಹಲವು ಊಹೆಗೂ ನಿಲುಕದ ಬದಲಾವಣೆ 
ಗಳಾಗಿ ಹೋಗಿವೆ. ಏಕತೆಯಲ್ಲಿ ಭಿನ್ನತೆಯ ವಿಷಬೀಜವನ್ನು ಬಿತ್ತಲಾಗಿದೆ. 
ಸ್ನೇಹದಲ್ಲಿ ದ್ವೇಷದ ಕಿಡಿ ಹಾರುತ್ತಿದೆ. ನವಂದಲೇ ನಿಮ್ಮ ಉದ್ದಾರವಾಗುವು 
ದೆಂದವರ ಉದ್ದಾರವಾಗುವುದು ಬಲಂ ಕಪ್ಪ. ರಾಜಕೀಯದಲ್ಲಿ ಸಾಹಿತ್ಯದಲ್ಲಿ 
ದೈನಂದಿನ ಜೀವನದಲ್ಲಿ ಕುಹಕಿಗಳೇ ವೇಂರೆಯುತ್ತಿದ್ದಾರೆ. 


ಆದಂದರಿಂದ ಶ್ರೀ ಸಾಮಾನ್ಯನಂ ಹೀಗೆಂದು ನಿರ್ಧರಿಸಬೇಕು. “ಇವರನ್ನು 
ಉದ್ಧರಿಸಿ, ನಾನಂ ಪತಿತನಾಗಿದ್ದೇನೆ. ಇನ್ನ ಮೇಲೆ ಇವರ ಸಹಸ್ರ ಅಪಸ್ಪ ಸ್ವರಗಳಿಗೆ 
ಕಿವುಡಾಗುತ್ತೇನೆ. ನನ್ನ ಹೆಸರಿನಲ್ಲಿ ಹಣ ಮಾಡಿಕೊಂಡು ದುರಾಚಾರ ಮಾಡುತ್ತಾ 
ಉತ್ತಮ ಉಪದೇಶ ಕೊಡುತ್ತಿರುವ ಈ ಬೆದರುಗೊಂಬೆಗಳಿಗೆ ಧಿಕ್ಕಾರ, 
ಇನ್ನೂ ನನ್ನ ಪಾಡಂ ನನಗೆ” 


ಯಾವುದಾದರೂ ನಿರ್ಧಾರ ಮಾಡಲು ಮೈಯಲ್ಲಿ ಮನಸ್ಸಿನಲ್ಲಿ ಶಕ್ತಿ ಇರ 
ಬೇಕ, ಬಂದಿರುವ ಹೊಸ ವರುಷದಲ್ಲಿ ಅಂತಹ ಶಕ್ತಿ ಬರಲಿ ಎಂದು ಹಾರೈಸಿ, 
ನಗೋಣ. 





ಸ್ಕಳಾಶ್‌ 


ಏರ್‌ಬಸ್‌ ದಂರಂತಕ್ಕೆ ಈ ವಿಮಾನಗಳು ಫ್ರಾನ್ಸಿನ “ಟೂ ಲೂಸ್‌' ನಲ್ಲಿ 
ತಯಾರಾಗಿದ್ದೇ ಕಾರಣವಿರಬಹಂದಂ ! 


ಭಾರತಕ್ಕೆ ಸೋಲು ; ಆಟಗಾರರ ಮೇಲೆ ಕಿಡಿ ಕಾರಿದ ಬೇಡಿ. 


ಸುದ್ದಿ 
ಬೇಡಿ ! ಬೇಡಿ ! 1 
3 ಜಿ ಇ % 
ಚಿತ್ರದುರ್ಗದ ವಿದ್ಯಾಪೀಠಕ್ಕೆ ಇನ್ನೊಂದು ಮೆಡಿಕಲ್‌ ಕಾಲೇಜ್‌. 
ಸುದ್ದಿ 


ದೇವ ದೇವಾ, ಇನ್ನೊಂದು ಕಾಲೇಜೇ? 


ಫೋನ್‌ ಬಳಕೆದಾರರ ದೂರು ವಿಚಾರಣೆ. 


—ಪತ್ರಿಕೆ 
ಗೋರ್ಕಲ್ಲ ಮೋಲೆ ಮಳೆ ಸಂರಿದಂತೆ ! 
ತ ತ ಸ ತ 
ಕೋರಮಂಗಲದ ಬಡಾವಣೆ ಮತದಾರರ ಪಟ್ಟಿಯಲ್ಲಿ ಬೂಟಾ ಸಿಂಗ್‌. 
ಆಕ್ಟ 
೬... ಪತ್ರಿಕೆ 


ಕಾಂಗೈಯ ಬೂಟಾಟಿಕೆ ನಿಲ್ಲಲಿಲ್ಲ! 


ತ್ಯೇ ತ್ಯೇ 3 ೫ 


“ಬೆಂಗಳೂರಿನಲ್ಲಿ ದೊರೆಯುವ ಅಂತಾರಾಷ್ಟ್ರೀಯಂ ಮಟ್ಟದ ಸರ್ಜಿಕಲ್‌ 
ಸೌಲಭ್ಯ ಗಳು” 

ಹೈ ಟಿಕ್‌ ಆಸ್ಪತ್ರೆ ಜಾಹೀರಾತು, 
ಆಂತಾರಾ ಅಂದರೆ ಪಂಚತಾರಾ ಬೆಲೆಗಳು ನೀಟ 


4 ದ್‌ ಇಹ 1 ದ್‌ 
ನಗರದಲ್ಲಿ ಹೊಸ ಹೈಟೆಕ್‌ ಆಸ್ಪತ್ರೆ. 


ಅದು ಕನ್ನಿಂಗ್‌ಹ್ಮೂಂ ರಸ್ತೆಯಲ್ಲಿರುವುದು ಕಾಕತಾಳೀಯ ಅಷ್ಟೆ ! 


ಈ ಜ್ಯ ತೀ 4 


ನಾನಂ ಕಳೆದ 20 ವರ್ಷಗಳಿಂದ ಹೇಳುತ್ತಿದ್ದುದನ್ನು ಈಗ ಮಾಡಿ ತೋರಿಸುವೆ. 
ಶ್ರೀ ಹೆಗಡೆ 
ಅದೇ ನಮಗೂ ಭಯಂ ! 


& ಕಃ ತ 3 


6 
ಇಂಗ್ಲಿಷ್‌ ಪಂಡಿತೆ 


ಸೂರಿ 





ಸಾಧಾರಣವಾದ ಪರಿಸ್ಥಿತೀಶಿ ಅಂದ್ರೆ ನನ್ನ ಅಕ್ಕನ ಮಗಳು ಸುಜಾತಾ ಹೆಚ್ಚಿಗೆ 
ನಳಾತಾಡೋಳೇ ಅಸ್ಲಿ. ಏನು ಹೆ:ಳಬೇಕೋ ಅದನ್ನ ಅಚ್ಚುಕಟ್ಟಾಗಿ ನಾಲಕ್ಕು 
ಮಾತಲಿ ಮಂಗಿಸಿದಂತೆ ಮಾಡಿವಿಡ್ತಾಳೆ. ಆದ್ರೆ ಆವತ್ತು ಭಾನುವಾರ ಮಾತ್ರ ಆ 
ರೀತಿ ಆಗಲಿಲ್ಲ ಹನ್ನೊಂದು ಘಂಟೇಗೆಲ್ಲಾ ಧಡ:ಭಡಾ ಅಂತ ಬೆಂಗಳೂರಿಂದ ಟ್ಯಾಕ್ಸಿ 
ಹಾ KS 
ಮಾಡಿಕೊಂಡು ಬಂದವಳು ಒಂದು ಘಂಟೆಯಾಗ್ತಾ ಬಂದಿದ್ರೂ ಮಾತು ಮುಗಿಸಲೇ 


ಒಐಳು. ಸ್‌ ಉದ್ದೇ ಹೆ ಳ್ತಾ ಇದ ಳೈ ಜತೆಗೆ ಈಗಲೋ ಆಗಲೋ ಗೊಳೋ ಅಂತ 


ಸ್ಕೈ ಈಗಲೇ ಬ್ರೇಕ್‌ ಹಾಕದೇ ಹೋದರೆ, ರಜಾ ದಿನವೆಲ್ಲ ಇದೇ 
ತ್ತಿ ಅಂದುಕೊಂಡವನು, ನಾನೇ ಅವಳನ್ನ ಗtಂrrupt ಮಾಡಿದೆ : 


ಸ ಕ ನ ಹೊತ್ತೂ ಹೇಳಿದ್ದನ್ನ 
ಒಂದು ನಾಲಕ್ಕು ಮಾತ್ನಲ್ಲಿ paraphrase ಮಾಡೋದಾದ್ರೆ... ಮೊನ್ನೆಯಿಂದ 
ನಿಮ್ಮ ಮನೇಲಿ ಮಗೂನ ಎತ್ಕೊಳ್ತಿದ್ದ ಹುಡುಗೀ ಬರ್ತಾ ಇಲ್ಲ ನಿಂಗೆ ನಿನ್ನ 
ಗಂಡನಿಗೆ ರಜಗಳು ಮುಗಿದುಹೋಗಿರೋ ದರಿಂದ ಇಬ್ಬರಲ್ಲಿ ಒಬ್ಬರು ಯಾರಾದೂ 
ರಜಾ ಹಾಕಿ ಮನೇಲಿ ಬ ಅನ್ನೊ ಪಕ್ಕ ಆಗ್ತಾ ಇಲ್ಲ....ನಿವು bank 
officers colonyನಲ್ಲಿ ಆಸುಪಾಸಿನಲ್ಲಿ ನಮ್ಮೆ ಭಾಷೆ ಮಾತಾಡೋರು 
ಅನ್ನೋರೂ ಯಾರೂ ಇಲ್ಲ...ಸಾಲದ್ದಕ್ಕೆ ಬೆಂಗಳೂರಿನಲ್ಲಿ ಈ ಎರಡು ಮೂರು 
ತಿಂಗಳಿಂದ ಮಕ್ಕಳನ್ನ ಕದ್ದುಕೊಂಡು ಹೋಗೋ ಗುಂಪುಗಳು active ಆಗಿವೆ 
ಅಂತ ಇ೦೩£ಅ ಕೂಡ ಶುರುವಾಗಿದ್ದ ಹಾಗಾಗಿ ಕಂಡೋರ ಮನೆ ಮಕ್ಕಳ 


ಬ್ಹಾರಿ ಆಜೂಬಾಜಿನ ಮನೆಯವರಿಗೆ ಯಾರಿಗೂ ಬೇಡ....ಏನಂ ಮಾಡಬೇಕೂ 
ಚ ಜನ ಕಡೆಗೆ ನನ್ನ ಹುಡಕ್ಕೊಂಡು ಚನ್ನ ಪಟ್ಟಕ್ಕೆ ಬಂದಿದ್ದೀಯಾ, 
ಆದೇನೋ ಹೇಳ್ತಾರಲ್ಲ “ಕಾರ್ಯವಾಸಿ ಕತ್ತೆ ಕಾಲೂ” ಅಂತ ಆ ರೀತಿ... 


"ಹಯ್ಯೋ, ಕಾಲ ಕಟ್ಕೋತೀನಿ ಅಂದ್ಲೂ ್ರಿ ಸಿಗಬೇಕಲ್ಲಪ್ಪ ಬೆಂಗಳೂರಿನಲ್ಲಿ 


ಕತ್ತೆಗಳು ಈಗ? ಚಕ್ಕ ನ ಅಲ್ಲವೇ ಗarest substitute ಅಂತ ನಿನ್ನ 
ಹತ್ತಿರ ಬಂದಿರೋದು 


[er 


64 ಜಾರ ತಿ ಭಿ ಮಿ ಲಿ: ಟಾ ಇ ವ ಕಲ್‌ hel 
ನಿನ್ನ ತಲೆಹರಟೆ ಅಮೀಲ ಮಾಡೋವಿಯೆಂತೆ | ಬೆಂಗಳೂರ( 
x ದ್‌ೆ ಹ ಎಟಿ ಸ್ಪ ಎವೆ ಸೈಫ್‌ po ಪ 
ಚನ ಪಟ ದಲೂ Nm: ಕೂಡ ಆವು ಗ... ಮನೇ ಕೆಲಸಕ್ಕೆ ಜಾರ ಬ NNER 


"ಸ್ನ ಕಾಣಿ ೬ 


ಸುಲಭವಾಗಿ ಹಂಡುಗೀರು ಸಿಕ್ತಾ ಇದ್ದ ಕಾಲ ಎಂದೋ ಮುಗಿದುಹೆ 
ಒಂದು ಮೇಳ ಸಿಕ್ಕಿರ ದೊ; ES 
ಬಂದ್ರೆ ಕೆಲಸಾ ಆಗತ್ಯೆ ಅಕ್ಕಪಕ್ಕದೋರ ಜತೇಲಿ?..ತವಿಂಳು ಬರಜೇಡ್ವೆ, 





unfortunately ಚನ್ನಪಟ್ಟ is not Bangalore ....yet.” 


“ತಮಿಳು ಬರೋರೇ ಬೇಕೂ ಅಂತ ಕೂತ್ನೊಂಡ್ರೈ ಆಗತ್ತೆ ೬ ಮಾಮಾ? 


ಪ್ರ ಸು ಶಿ 60400 
ಹಾಗೆ ನೋಡಿದ್ರೆ ಹೆಣ್ಣು ಹುಡುಗೀರೇ ಆಗಬೇಕೂ ಅನ್ನೋದೂ ಏನೂ ಇಲ್ಲ 
ಸದ್ಯದ ತುರ್ತಿನಲ್ಲಿ. ಹದಿನಾರು ಹದಿನೇಳ ರ್ಷದ ಗಂಡು ಹುಡುಗ್ಹೂದ್ರೂ 
ನಡೀಯಂತ್ತೆ,...ಒಂದು ಸ್ವಲ್ಲ ಹಿಂದೀನಾದ್ರೂ ಬಂದಿದ್ರೆ ಚೆನ್ನಾಗಿತ್ತು ಹಾಗಿಲ್ಲ 


Ww ಇ ಸು 
ತು 


ಸ 
ಕಂದ್ರೆ ಒಂದಿಷ್ಟು broken English ಅಂತ ಒಂದ್ರೇನೂ ನಡಿಯತ್ತೆ”, 


Broken Englishev?....butler English? ಆರೆ, ಹೌದು. 
ನಮ್ಮ ಪುರೋಹಿತರು ರಂಮಾಶಾಸ್ತ್ರಿಗಳ ಮಗ ಸುಬ್ಬೂನೇ ಯಾಕೆ ಕೇಳಿನೋಡ 
ಬಾರದು? 

“Tenth $(೩೧೮೫೯೮ನಲ್ಲಿ ಮೂರಂ ವರ್ಷದಿಂದಾ ಢುಂಕೀ ಹೊಡೀತಾ 
ಇದಾನೋ... ಒಂದು ಮೂರು ಕಾಸು ಸಂಪುದಿಸೆ ಹ್ಯಂಡು ಅವನ ಖರ್ಚು ಅವನ. 
ನೋಡ್ಕೊಳ್ಳೊ ಥರಾ ಆದ್ರೆ ಎಷ್ಟೋ ಹಾಯಾಗಿರ್ತಾ ಇತ್ತು” ಆತ ಶಾಸ್ತ್ರಿಗಳು 
ಕೈದಾಗಲೆಲ್ಲ ಪೇಚಾಡ್ತಾ ಇರ್ಲಾರಲ್ಲ.ಹ ಡುಗ ಕೆಟ್ಟುಮಸ್ತಗಿದಾನೆ....ಅಡಿಗೆೇ 

ಮುಸುರು ತಿಕ್ಕೋದು ಆಂತ ಅವನ ಕೈನಲ್ಲಿ ಸುಜಾತಾ ಮಾಡಿಸೊಲ್ಲ. 
ಬರೀ,ಮಗೂನ ನೋಡಿಕೊಂಡು ಮನೇಲಿ ಇರೋದು ಅಂತ ಆನ್ನೋ ಹಾಗಿದ್ರೆ 
ಸುಬ್ಬೂನ ಒಪ್ಪಿಸೋದು ಕಷ್ಟಾ ಆಗಲಾರದು ಜೊತೆಗೆ ಅವನಿಗೂ ಅಷ್ಟೆ ಇಂಗ್ಲಿಷ್‌ 
ಮಾತಾಡ ಬೇಕೂ ಆನ್ನೋ ಆಸೇ ತುಂಬ್ಗ್ನ, ಆದರೆ ಈಗಿನ ಕಾಲದಲ್ಲಿ ಗ್ರಾಜಯೇಟು 
ಗಳ ಇಂಗ್ಲಿಷೇ ಅಧ್ವಾನ, ಆಂಥದಲ್ಲಿ ಸುಬ್ಬನ ಯಾಕೆ ಬಯ್ಯಬೇಕು?....ಆದ್ದೆ 
ತಾತ್ರ್ರ....ಬಲು ತಮಾಷೆಯಾಗಿರತ್ತೆ. 


30 
3) 
¢ 


R 
ಕಲಸಾ, 


೦ 
ತ 
೧ 
el” 
೪.4 
ಲು 
₹1 
ತ 
@ 
8) 
[AN 
ನ 
₹1 
Cs 
€ 


ಹೇಳಿ ಕಳುಹಿಸಿದ್ದು ಹತ್ತು ನಿವಿಂಷ ಕೂಡ ಆಗಿಲ್ಲ, ಆಗಲೇ ಓಡಿ ಬಂದ 
ಅವನು, ಒಂದು ನಾಲಕ್ಕು ಬಟ್ಟೇನ ಚೀಲದಲ್ಲಿ ತುರಂಕಿಕೊಂಡು. ನಾಲಕ್ಕಾರು 
ದಿನದ ಕುರಂಚಲಂ ಗಡ್ಡ, ತಲೆ ಕೂದಲು ಕಟಾವಿಗೆ ೦೪೮೦೫69 ಅಂತ ಅನಿಸಿದ್ರೂ, 
ಬೆಂಗಳೂರಿಗೆ ಹೋದಮೇರೆ ಅದೆಲ್ಲ ರಿಪೇರಿ ಆಗತ್ತೆ ಅಂದುಕೊಂಡಂ ಸುಮ್ಮನಾದೆ. 


8 


“ಹೇಳಿದ್ದ ತಕ್ಷಣ ಓಡಿ ಬಂದ್ಬಿಟ್ಕಲ್ಲಾ ಸಂಬ್ಬೂ, ಊಟ ಗೀಟ 
ಮಾಡಿದ್ದೀಯಾ ತಾನೆ?” ಸುಜಾತಾ ಪರವಾಗಿ ನಾನೇ ಕೇಳಿದೆ... ಅದಕ್ಕೆ ಬೇರೆ 
ಕಾರಣಾನೂ ಇತ್ತು, ಅನ್ನಿ. 


“Don't worry, uncle! 1 got already fed up”. 
ಅದು ಅವನ ಇಂಗ್ಲಿಷ್‌ ವರಸೆ, ನನಗೆ ಊಟ ಆಗಿದೆ ಅಂತ ಹೇಳೋದಕ್ಕೆ. 


ಸುಜಾತಾಗೆ ನಗು ಬಂದ್ರೂ ಕಷ್ಟಪಟ್ಟು ತಡಕೊಂಡಳು....ಆಮೇಲೆ ಸುಬ್ಬೂ 
ಅವಮಾನ ಆಯ್ತು ಅಂತ ಎಲ್ಲಿ ವಾಪಸು ಹೋಗಿಬಿಡ್ತಾನೋ ಅಂತ ಅನ್ನೋ 
ಭಯ ಅವಳಿಗೆ, 


ಸ 


XK ರೇ 


ಮಾರನೇ ದಿನ ಸುಮಾರು ಷನ್ನೆರಡು ಘಂಟೆ ಇರಬಹುದು. ಅಂಗಡಿಗೆ 


""ಅರ್ಜಂಟಾಗಿ ಮನೆಗೆ ಬನ್ನಿ, ಸುಬ್ಬೂ ಬೆಂಗಳೂರಿಂದ ಓಡಿಬಂದಿದ್ದಾನೆ.... 
ಏನೋ ತರಲೆ ಮಾಡಿಕೊಂಡಿದಾನೆ ಅಂತ ಕಾಣುತ್ತೆ....ಏನಾಯ್ತೋ ಅಂದ್ರೆ ಬಾಯಿ 


ಆರೆ ಗ್ರಹಚಾರಾನೆ ಅಂದುಕೊಂಡೋನೆ ಅಂಗಡಿ ಮುಚ್ಚಿ ಮನೇಗೆ ಬಂದಂ 
ನೋಡ್ತೀನಿ, ಸುಬ್ಬು ಅಳುಮುಖ ಹಾಕಿಕೊಂಡು ಕೂತಿದ್ದಾನೆ. ಯಾರದೋ 
ಜತೇನಲ್ಲಿ ಹೊಡೆದಾಟ ಮಾಡಿಕೊಂಡು ಬಂದಿದ್ದಾನೆ ಅಂತ ಕಾಣತ್ತೆ. ಬಟ್ಟೆಯಲ್ಲಾ 
ಮಣ್ಣಾಗಿದೆ...ಕಪಾಳಾನೂ ಸ್ವಲ್ಪ ಊದಿಕೊಂಡ ಹಾಗಿದೆ. 

ಏನಾಯ್ತು ಅಂತ ನಾನು ಕೇಳೋಕ್ಕೆ ಮುಂಚೇನೇ ಅವನೇ ಮಾತು ಶುರಂ 
ಮಾಡಿದ, ಅತ್ತುಕೊಂಡು: 


“Uncle, ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಆದ್ರೆ ಹೆಂಗಸರ ಕೈಲಿ 
ಒದೆ ತಿನ್ನೋ ಅವಸ್ಥೇಗೆ ಮಾತ್ರ ಸಿಕ್ಕಿಹಾಕಿಕೊಳ್ಳಬೇಡಿ.” 


ಎಲಾ ಇವನ, ನಾನ್ಮಾಕೆ ಹೆಂಗಸರ ಕೈಲಿ ಒದೇ ತಿನ್ನಬೇಕು....ಮದುವೆ 
ಯಾದಾಗಿನಿಂದಲೂ ಹೇಳಿದ ಹಾಗೆ ಕೇಳಿಕೊಂಡು ಇಲ್ಲವೇ? 


9 


“ನನಗೆ ಉಪದೇಶ ಮಾಡೋದು ಇರಲಿ, ನೀನು ಏನು ಮಾಡಿಕೊಂಡಂ 
ಬಂದಿದೀಯಂ ಬೆಂಗಳೂರಲ್ಲಿ ಅದು ಹೇಳೋ ಗೂಬೆ |! || ಸುಜಾತನ ಕಾಲೋನಿ 
ಯಲ್ಲಿ ಹುಡುಗಿಯರು ಯಾರನ್ನಾದ್ರೂ ಚುಡಾಯಿಸಿ ಒದಸ್ಕೊಂಡಂ 
ಬಂದಿದ್ಕೋನೋ?” 


“ನಿಮಗೇ ಗೊತ್ತಲ್ಲ ಅಂಕಲ್‌, ನಾನು ಫಶಾವತ ಪ್ರಾ ಹಾಗೆ ಮಾಡೋನಲ್ಲ 
ಅಂತ... ಏನಿದ್ರೂ ದೂರದಿಂದ ನೋಡಿ ಆಸೆ ತೀರಸ್ಕೋತೀನೇ ಹೊರತು ಅವುಗಳ 
ಹತ್ತಿರ ಹೋಗೋಕೇ ಪುಕ್ಕಲು ಜಜ ಗ್ರಹಚಾರ ಬಿಡಿಸಿದೋಳಂ 
ಸುಜಾತಕ್ಕನ ಪಕ್ಕದ ಮನೇಲಿದ್ದಾಳಲ್ಲ, ಸೇಠು....ಅದೇ....ಆ....ಮೊಸೆ ಮೇಡಂ” 


ಸೇಠು? ಮೂಸೆ. ಮೇಡಂ? ...ಒಹೋ, ಸುಬ್ಬೂ ಹೇಳ್ತಾ ಇರೋದಂ 
ಮಿಸೆಸ್‌ ಬಗಲಾನಿ ಇದಾರಲ್ಲ ಅವರ ವಿಷಯು,...ಹೌದು, ಅವರಿಗೆ ಇದ್ಯಲ್ಲ ಮೂಸೆ, 
ಅಷ್ಟೊಂದು ಹುಲುಸಾಗಿ ನನಗೆ ಮೂವತ್ತು ವರ್ಷಾ ಆದ್ರೂ ಬಂದಿರಲಿಲ್ಲ ....ಒಳ್ಳೆ 
ಫೈಲ್ಹಾನ್‌ ಇದ್ದ ಹಾಗೆ ಇದ್ದಾರೆ, ಬೇರೆ...ಅವರ ಕೈಯಂ್ಲಿ ಒದೇ ತಿಂದಿದ್ರೆ, 
ಸುಬ್ಬೂ ಬದುಕಿ ಬಂದದ್ದೇ ಹೆಚ್ಚು.... ಆದ್ರೆ ಆಕೆ ಅಂಥಾ ಹೆಂಗಸಲ್ಲವಲ್ಲ? ಬಹಳಾ 
ಒಳ್ಳೆ ಸ್ಥ ಭಾವಾನೇ? 


“ನೋಡಿ, ಅಂಕಲ್‌, ಇವತ್ತು ಹತ್ತು ಘಂಟಿ ಹೊತ್ತಿಗೆ ಸುಜಾತಕ್ಕಾನೂ 
ಅವ್ರ ಯಂಜಮಾನ್ರೂ ಆಫೀಸಿಗೆ ಹೋದ್ರು. ಮಗೂ ಇನ್ನೂ ಎದ್ದಿರಲಿಲ್ಲ ಸರಿ. 
ಮಾಡೋಕ್ಕೆ ಏನೂ ಇಲ್ಲವಲ್ಲ ಬಿಸಿಲಾದ್ರೂ ಕಾಯಿಸಿಕೊಳ್ಳೋಣ ಅಂತ 
ಅಂದ್ಕೊಂಡಂ ಮನೆ ಹೊರಗಡೆ ನಿಂತಿದ್ದೆ, ಆ ಟೈಂನಲ್ಲಿ ಆಕೇನೂ ಆಲ್ಲಿ ಬಂದ್ಳು, 
ನನ್ನನ್ನ ನೋಡಿದೋಳೆ, ಅಂಕಲ್‌, ಅವಳೇ ಮಾತು ಶುರೂಮಾಡಿದ್ಳು... 
ನೀನೇನಾ ಸುಜಾತಾ ಮನೇಲಿ ಹೊಸದಾಗಿ ಬಂದಿರೋ ಜವಾನಾ ಅಂತ... ನಾನೇನು 
ಜವಾನಾನಾ ಅಂಕಲ್‌? ಹಾಗೇಂತ ಹೇಳಿದ್ದೇ ತಡ, ಆ ಹೆಂಗಸಂ ಕಿರಚಕ್ಕೆ ಶುರಂ 
ಮಾಡಿದ್ದು, ನನ್ನನ್ನ ಭದ್ರವಾಗಿ ಹಿಡಕೊಂಡಂ, ನನಗೋ ಗಾಬರೀಲಿ ಅವಳಂ 
ಏನು ಕಿರಚಕೋತಾ ಇದಾಳೆ ಅಂತ ಮೊದಲು ಮೊದಲು ಗೊತ್ತಾಗಲಿಲ್ಲ ಅವಳಂ 
ಕೂಗೋದನ್ನ ನೋಡಿ ಅವರ ಮನೇಲಿ ಇದಾಳಲ್ಲ ಮಂದಂಕಿ, ಅವರಮ್ಮ ಅಂತ 
ಕಾಣತ್ತೆ, ಕಸಾ ಗಂಡಿಸ್ತಾ ಇದ್ದೋಳಂ ಪೆರಕೆ ಹಿಡಕೊಂಡೇ ಬಂದಂ ನನಗೆ ತದಕಕ್ಕೆ 
ಶಂರುಮಾಡಿದ್ಳು....ಹೆಂಗಸೂ ಅಂತ ಹೆಂಸರಿಗೆ, ಹ್ಯಾಗೆ ತದಕಿದಳೂ ಗೊತ್ತಾ 
ಅಂಕಲ್‌ ....ಅಷ್ಟು ಸಾಲದೂ ಅಂತ Call police. call police ಅಂತ 
ಬೇರೆ ಅಕ್ಕ ಪಕ್ಕದ ವಂನೆಯವರಿಗೆ ಕೂಗಿ ಹೇಳ್ತಾ ಇದಾಳೆ... ನನಗೋ ಭಯಾ ಆಗಿ 
ಅದಂ ಥ್ಯಾಗೆ ತಪ್ಪಿಸಿಕೊಂಡ್ನೋ ದೇವರೇ ಬಲ್ಲ....ಸದ್ಯ ಜೇಬಲ್ಲಿ ನಾಲಕ್ಕು ಕಾಸಂ 


10 


ಇತ್ತು. ಓಡಿಹೋದೇನೋ ಬಸ್‌ ಹಿಡಕೊಂಡು ವಾಪಸ್ಸು ಇಲ್ಲಿಗೆ ಬಂದದ್ದಾಯಿತು, 
ಬೆಂಗಳೂರೂ ಸಾಕಂ ಸಂಜಾತಕ್ಕನ ಮನೆ ಕೆಲಸಾನೂ ಸಾಕು....ಇಬ್ಬರಿಗೂ ದೊಡ್ಡ 
ನಮಸ್ಕಾರ. 


ಸಂಬ್ಬೂ ತರಲೆ ಏನೂ ಮಾಡಿಲ್ಲ. ಆದ್ರೂ ಒದೇ ತಿಂದಿದ್ದಾನೆ ಅನ್ನೋದಂ 
ವಾಸ್ತವ, ವಿಂಸೆಸ್‌ ಬಗಲಾನಿ ಒಳ್ಳೆ ಹೆಂಗಸು,  ಅವರಂ ಯಾಕೆ ಹೀಗೆ ಆಡಿದ್ರು 
ಅನ್ನೋದಂ ಅರ್ಥವಾಗಲಿಲ್ಲ. ಓ 60881106 investigation is in 
order ಆಂತ ಅಂದ್ಕೊಂಡು: 


“ಆ ಮೂಸೆ ಮೇಡಂ ಅಂದ್ಯಲ್ಲ, ಅವರು ನಿನ್ನ ಜತೆಗೆ ಕನ್ನಡದಲ್ಲಿ 
ಮಾತಾಡಿದ್ರಾ ಸುಬ್ಬ?” ಅಂತ ಕೇಳಿದೆ. 


“ಎಲ್ಲಿ ಬಂತೂ ಅಂಕಲ್‌? ಅವಳು ಇಂಗ್ಲಿಷಿನಲ್ಲಿ ನನ್ನನ್ನ ಮಾತನಾಡಿಸಿದ್ದು, 
-ನಾನಂ ೩೧5೪೦೫ ಮಾಡಿದ್ದೂ ಇಂಗ್ಲಿ ಷ್‌ನಲ್ಲೆ”, 


ಸರಿ ಈಗ ಗೊತ್ತಾಯಿತಂ,ಅವರೇನೋ ಕೇಳಿದ್ದಾರೆ. ಇವನೇನೋ ಹೇಳಿದ್ದಾನೆ, 
ಎಎ ಇವನ ಇಂಗ್ಲಿಷು ಅವರಿಗೆ ಅರ್ಥವಾಗದೆ ಇಷ್ಟೆಲ್ಲ ಅವಸ್ಥೆಯಾಗಿದೆ. ಆದರೆ, 
ಅಂಥಾದ್ದೇನಂ ಇರಬಹಂದೂ ಅಂತೀನಿ”. 


""ಆಕೆ ಏನಂ ಕೇಳಿದ್ರು, ಇಂಗ್ಲಿಷ್‌ನಲ್ಲಿ ಅಂತ ಏನಾದ್ರೂ ಜ್ಞಾಪಕ 
ಇದ್ಶೇನೋ?'' 


“Sure; ಆಂಕಲ್‌...You the new servant? ಅಂತ ಕೇಳಿದ್ದೂ 
ಅಷ್ಟೇ. ಅದಂ ಚೆನ್ನಾಗಿ ಜ್ಞಾಪಕ”. 


"ಅದಕ್ಕೆ ನೀನೇನಂ ಹೇಳಿದಿ, ಉತ್ತರವಾಗಿ?” 


“ಬಂದಿರೋದು ಜವಾನನ ಕೆಲಸಕ್ಕಲ್ಲ, ವಂಗೂನ ಎತ್ತೋದಕ್ಕೆ ಅಂತನ್ನೋ 
ದನ್ನೇ ಇಂಗ್ಲಿಷಲ್ಲಿ ಹೇಳಿದೆ. 1 am not servant, AM 
CHILD LIFTER”, 


11 


ಕೋರವಂಜಿಯಿಂಂದ 


«ಇರಲಿ ದೇವು,....ತಂಪು'' 


—ಶಿವಯ್ಯ 








“ತರಕಾರೀ, ಬೇಕೇನಮ್ಮ ತರಕಾರೀ” 

ಅಂಗಡಿಗೆ ಹೋಗಿ ಒದ್ದಾಡಂವ ಬದಲು ಮನೆ ಬಾಗಿಲಿಗೆ ಬಂದವನ ಹತ್ತಿರವೇ 
ವ್ಯಾಪಾರ ಮಾಡಿದರೆ ಕಷ್ಟ ತಪ್ಪುತ್ತೆ ಎಂದು, ಅವನನ್ನು ಕೂಗಿದೆ. ಮಂಕರಿ 
ಹೊತ್ತುಕೊಂಡು ಆತನೂ ಬಂದ. 

“ಏನಿದೆಯಯ್ಮಾ” 

“ಬದನೇಕಾಯಿಂ, ಸೋರೇಕಾಯಿಂ, ಗೋರೀಕಾಯಿಂ” 

“ಸೊಪ್ಪು ಏನೂ ಇಲ್ಲವೇ” ಎಂದೆ. 

“ಊರಲ್ಲೆಲ್ಲಾ ಖಾಯಿಲೆ ಸ್ವಾಮೊ, ಸೊಪ್ಪು ಯಾರೂ ಕೇಳೋಕಿಲ್ಲ” 

“ಸರಿ ಬದನೇಕಾಯಿಂ ಎಷ್ಟಪ್ಪಾ ಪಂಚೇರಿಗೆ” 

“ನಾಲ್ಕಾಣೆ ಸ್ವಾಮೂ” 

“ಬಲಿತಿದೆಯಲ್ಲಯ್ಯಾ ಬರೀ ಬೀಜವೇನೋ” 

“ಹಾಗಾದರೆ, ಸೋರೇಕಾಯಿ ತೊಗೊಳ್ಳಿ ಬಂದ್ಧಿ, ಬಲು ಚೆನ್ನು” 

“ಸೋರೆಯಂಕಾಯಿಂ ಯಾರಿಗೆ ಬೇಕಯ್ಯ, ಬದನೇಕಾಯೇ ಕೊಡು”, 


ಬದನೇಕಾಯಿಂ ತೂಗುತ್ತಾ, ಸೋರೆಕಾಯಿಂ ತಂಪು ಎಂದ. ನನಗ್ಯಾಕೋ 
ಇದು ಇಂಪಾಗಿ ಕಂಡಿತು. ನನ್ನದಂ ಉಷ್ಣ ಪ್ರಕೃತಿ ಒಂದು ನಿವಿಂಷ ಹಾಗೆಯೇ 
ಯೋಚಿಸಿದೆ. ಈ ಆಂದೋಳನವನ್ನು ಅವನೂ ಗಮಂನಿಸಿದ್ದಿರಬೇಕಂ. 


“ಇರಲಿ ದೇವ್ರು ಎರಡು ಸೋರೆಕಾಯೂ ಹಾಕ್ತೇನೆ”. 


ನನ್ನ ವಂಖನೋಡಿ ದೇವ್ರು ಎಂಬ ಭ್ರಮಣೆ ಬರಬೇಕಾದರೆ ಏನೋ ಇರ 
ಬೇಕಂ ನನ್ನ ಮಂಖದಲ್ಲಿ ನನ್ನ ಸಾತ್ವಿಕ ಪ್ರಕೃತಿ ಆತ್ಮಜ್ಞಾನ. ವೇದಾಂತ ಮಾರ್ಗ 


12 


ಎದ್ಲಿವನ್ನೂ ಏಕೀಕರಿಸಿ, ಇರಲಿ ದೇವ್ರು ಎಂದು ತಂಪಾದ ಸೋರೆಯಕಾಯಿಂ 
ಜುಲುವ್ಮೂ ಮಾಡಿ ಮಾರಬೇಕಾದರೆ, ಈಶ್ವರನ ಕೈವಾಡ ಇದರಲ್ಲಿ ಇರಲೇ ಬೇಕು 


ಐಲ್ನಸಿತರಿ 
ಸರಿ, ಬಲಿತ ಬದನೇಕಾಯಿಂನ ಜತೆಗೆ ಬೇಡದ ಸೋರೇಕಾಯನ್ನೂ ಕೊಂಹಂ 


& ತು 3 


ಸರಕಾರದ ಅಕ್ಕಿ ಅಂಗಡಿ, ಬೆಳಿಗ್ಗೆ ಹತ್ತು ಗಂಟೆ. ಕಛೇರಿ ಅವಸರ, 
ನೂಕು ನುಗ್ಗಲು. 

ಅಂಗಡಿಯ ನೌಕರನನ್ನು ಕುರಿತಂ. 

“ಕೊಯಮತ್ತೂರು ಸಣ್ಣ ಬಂದಿದೆಯೇನ್ರಿ” 

“ಬಂದಿದೆ ಸ್ವಾವಿ, ಆದರೆ ಅಷ್ಟು ಚೆನ್ನಾಗಿಲ್ಲ” 

“ಚೆನ್ನಾಗಿಲ್ಲದೇ ಇದ್ದರೆ ಪರವಾಗಿಲ್ಲ. ಎರಡು ರೂಪಾಯಿಗೆ ಕೊಡಿರಿ”. 

“ದಿಬ್ಬಣಸಾಲೆ ಚೆನ್ನಾಗಿದೆ ಸ್ವಾಮೂ, ಒದಗುತ್ತೆ”. 

“ಒದಗುವುದಿರಲಿ, ಹೊಟ್ಟೆ ಒಳಗೂ ಒದೆಯಂತ್ತಲ್ರೀ ಅದು?” 

“ಇರಲಿ ದೇವ್ರು, ತಗೊಂಡು ನೋಡಿ ಮೈಗೆ ತಂಪು” 

ಅರೇ, ಈ ನೌಕರನೂ ಅದೇ ಮಾತು. ನಾನು ದೇವ್ರು ಉಷ್ಣದ ಮೈಯಿನ 
ದೇವರಂ, ತಂಪಾಗಲೆಂದಂ ದಿಬ್ಬಣಸಾಲೆ. ಇಬ್ಬರಂ ಹೀಗೇ ಹೇಳಿದ್ದಾರೆ. 


“ಇರಲಿ ಎಂದು ಎರಡಂ ರೂಪಾಯಿಂನ ದಿಬ್ಬಣಸಾಲೆ ಅಕ್ಕಿಕೊಂಡು ತಂಪಾಗಿ 


ಮನೆಗೆ ಬಂದೆ. 
ಇ & ಈ 


ಸಂಜೆ ಏಳಂ ಗಂಟೆ. ರೈಲ್ವೆ ನಿಲ್ದಾಣದ ಪುಸ್ತಕದ ಅಂಗಡಿಗೆ. ತರಹ 
ತರಹ ಮಾಸಪತ್ರಿಕೆಗಳು, ಕಣ್ಣ ಸೆಳೆಯಂವ ಹೆಣ್ಣಳ ಚಿತ್ರಗಳು. ಏನಾದರೂ 
ಒಂದು ಕತೆಯ ಪತ್ರಿಕೆಯನ್ನೂ ತೆಗೆದಂಕೊಂಡಂ ಹೋಗೋಣಾ ವೆಂದು ಅಲ್ಲಿಗೆ ಹೋದೆ 


“ಸಣ್ಣ ಕತೆಗಳ ಪತ್ರಿಕೆಗಳಂ ಯಾವುದು ಇದೆಯಯ್ಯ?” 

“ಕಥಾಂಜಲಿ, ಕಥಾಕುಂಜ, ಕಥಾವಳಿ, ಕಥಾಸರಿತ್ಸಾಗರ” 

ಒಂದೇ ಉಸರಿನಲ್ಲಿ ಅಮರ ಹೇಳಿದ ಹಾಗೆ ಹೇಳಿದ. ಕನ್ನಡದಲ್ಲಿ ಇಷ್ಟಾ 
ದರೂ ಇದೆಯಲ್ಲ ಎಂದಂ ಈ ತಿಂಗಳ ಪತ್ರಿಕೆ ಯಾವುದಾದರೂ ಕೊಡಯ್ಕಾ ಎಂದೆ. 


ಇದು ನೋಡಿದ್ದೀರಾ ಎಂದಂ ಒಂದಂ ಚಲನಚಿತ್ರ ಮಾಸಪತ್ರಿಕೆಯನ್ನು 
ಕೊಟ್ಟ, ಒಂದೆರಡಂ ಪುಟ, ಒಂದೆರಡು ಚಿತ್ರ ನೋಡಿದೆ. 


13 
ನೋಡಿದೆನಯ್ಕಾ, ಕತೆ ಮಾಸಪತ್ರಿಕೆ ಕೊಡಯ್ಯಾ ಎಂದೆ, 


ಇಲ್ಲಾ ಸ್ವಾಮೂ, ಒಳ್ಳೆಯ ಚಿತ್ರಗಳಿವೆ, ಕನ್ನಡ ಚಿತ್ರೋದ್ಯಮದ ಕತೆ 
ಯೆಂಲ್ಲಾ ಇದೆ. ವಿಮರ್ಶೆಗಳೂ ಇವೆ. ವರ್ಣ ವರ್ಣದ ಬೊಂಬೆಗಳೂ ಇವೆ. 


ಕಾಲೇಜು ಹುಡುಗರಿಗೆ ಈ ರೀತಿ ಹೇಳಿದರೆ ಚೆನ್ನ. ನನಗೆ ಹೇಳಿದರೆ, ಏನು 
ಪ್ರಯೋಜನ. 


ನೀವು ಬೇಕಾದ್ದು ತೊಗೊಳ್ಳಿ, ಆದರೆ, ಇದೂ ಇರಲಿ ದೇವ್ರು, ಓದಿದರೆ 
ತಂಪು, 


ಇದೇನಿದಂ ಮಸಲತ್ತು ಮಾಡಿಕೊಂಡಿರುವ ಹಾಗಿದೆಯಲ್ಲ. ಹೋದಲ್ಲೆಲ್ಲಾ 
ಇದೇ ಮಾತಂ. ಇರಲಿ ದೇವ್ರ ತಂಪು, ಅದೇನಂ ಸೋಜಿಗವೋ ನೋಡಿ. 
ಈ ಬಾಣ ಬಿಟ್ಟರೆ ನಾನಂ ಸುಸ್ತೂ. ಮಾತಿಲ್ಲದೆ ಅವನು ಕೊಟ್ಟದ್ದು ಕೊಂಡು, 
ಹಿಂತಿರುಗಿದೆ. 


ಕಬ್ಬನ್‌ ಬನ. ಸಂಧ್ಯಾರಾಗ, ಕಣ್ಣು ಚಂಚ್ಚುವ ಜಾರ್ಜೆಟ್ಟು ಗಳು, 
ಹಾಗೂ ಹೆಣ್ಣು ಮಕ್ಕಳಂ. ಮಾರಲಿಕ್ಕೆಂದು ಬಂದ ಮೋಟಾರುಗಳು. ಮಂಖ್ಯ 
ಕಳ್ಳಕಾಕರ ಸಂತೆಯೋ, ಚತುರ್ವಿದ್ಯಾಪಾರಂಗತರ ಕೂಟವೋ ಎಂಬಂತೆ. 


ಆಹಾರ ನಿಲಯಂಕ್ಕೆ ಹೋದೆ, ಹೋದ ಎರಡಂ ಗಂಟೆಗಳಲ್ಲೇ ಸರಪರಾಜಿನ 
ಹುಡಂಗನೊಬ್ಬನಂ ಬಂದನಂ. 


“ಏನಂ ಸಾರ್‌” 

“ಏನಿದೆಯಯ್ಕಾ? 

“ಸಾಲಡ್‌ ದೋಸೆ, ಪೂರಿ ಷೇರ್ವಾ, ವಂಸಾಲೆ ಇಡ್ಲಿ” ಅರೆ, ಇದೇನಂ 
ಸೋಜಿಗ. ಪೂರ್ವ ಪಶ್ಚಿಬಂ ಸವಿುಳನ, ಹಿಂದೂ ವಂಂಸಲ್ಮಾನ ಏಕೀಕರಣ. 


ಶಾಖಾಹಾರಿ, ಶಾಖಾಹಾರಿಗಳ ಆಹಾರಿ, ಇದೂ ಒಂದು ಬಗೆಯ ಸೋಜಿಗವೇ. 
ಇರಲಿ ಎಂದೂ. 


""ಪೂರಿ ಷೇರ್ವಾ ಒಂದಂ ಪ್ಲೇಟು” ಎಂದೆ. 


14 


ಹಂಡಂಗನಂ ಮಂದಿರದೊಳಕ್ಕೆ ಹೋದ. ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ 
ಬಂದ. 

“ಸಾರ್‌, ಪೊರಿಷೇರ್ವಾ ಮುಗಿದುಹೋಗಿದೆ. ಸಾಲಡ್‌ ದೋಸೆ ತರಲೇ?” 

“ಹೋಗಲಿ ಬಿಡಯ್ಯಾ ಬರೀ ಕಾಫಿ ತೆಗೆದುಕೊಂಡಂ ಬಾ'' 


“ಹಾಗಲ್ಲಾ ಸಾರ್‌. ಸಾಲಡ್‌ ದೋಸೆ ಬಹಳ ಪರಮಾಯಿಷಿ ಒಂದಂ ಒಂದು 
ತೊಗೊಳ್ಳಿ ಬಿಸಿ ಬಿಸಿ ತರುತ್ತೇನೆ. ಒಂದಿರಲಿ ದೇವ್ರು ಬಹಳ ತಂಪು'', 


ತಿರುಗಿ ಅದೇ. ತಿರುಗಿ ಸುಸ್ತು. ಆಗಲಿ ಎಂದು ಸಂಜ್ಞೆ ಮಾಡಿದೆ, 
ಬಂದ ಮೇಲೆ ತಿಂದೆ. ಎಲ್ಲಾ ದೋಸೆಗಳ ಹಾಗೇ ಇತ್ತೂ ಆದರೆ ಮಧ್ಯೆ ಮಧ್ಯೆ 
ಸೌತೇಕಾಯಿ ಸಿಕ್ಕಿದ ಹಾಗೂ ಇತು ಆದರೂ ಏನೋ ಹೇಳಿದ್ದಾ ನಲ್ಲಾ, ಇರಲಿ 
ದೇವ್ರು, ಮೈಗೆ ತಂಪು. ನೋಡಿಯೇ ಬಿಡೋಣ. 


ಬ & ೧ 
ಸಂಪಾದಕರಲ್ಲಿ ವಿಜ್ಞಾಪನೆಗಳಂ- 


ವೆಂಲ್ಕಂಡ ನನ್ನ ಪ್ರಥಮ ಪ್ರಯತ್ನವನ್ನು ನಿಮಗಾಗಿ ಕಳಿಸಿದ್ದೇನೆ, 
ಅಷ್ಟಾಗಿ ರಂಚಿಸದೇ ಇರಬಹಂದು. ಆದರೂ ಇರಲಿ ದೇವ್ರು, ಓದಿದವರಿಗೆ ತಂಪು 
ಆಗಬಹುದು, 


ನಿವ್ಮೂ ವಿಶ್ವಾಸಿ, 
ಶಿವಯ್ಯ. 


ರ್ಯಾ 





ಬೇರಿ) 


“ನನ್ನ ಕತ್ತು ನೋಡಿ ಮಂತ್ರಿಗಳು ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಹೋದ್ರು 
ಕಣೋ ಎಷ್ಟೆಲ್ಲಾ ಹಾರ ಹಾಕಿಸ್ಕೊಭೊದಾಗಿತ್ತೂ ಅಂತ” 


10 
“ನಕಾಂವಾ ಗೆದಾ ನಾ” 
ಹ [2 


“ಕಡೀ ಸೆಂಗಾ'' 
—ಶೀನೂ 





ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕೆಲ ಕೆಲವು ದಿನಗಳು ಬಲು ಮಹತ್ವದ ದಿನ 
ಗಳೆಂದು ಪರಿಗಣಿಸಲ್ಪಡುತ್ತವೆ. ಸೇವಾ ನಿವೃತ್ತಿಯ ದಿನ ಅಂತಹ ದಿನಗಳಲ್ಲೊಂದು 
ವಂೂವತ್ತೆ ದು ವರುಷಗಳ ಅಖಂಡ ಸೇವೆಯ ನಂತರ ಅಂದು ನಾನು ನಿವೃತ್ತ 
ಗಲಿದ್ದೆ. ಬೆಳಗಿನಿಂದ ಆಫೀಸಿನಲ್ಲಿ ಎಲ್ಲರೂ ಬಂದು ಕೈಕಂಲಂಕಿ ಬೀಳ್ಕೊಡುವ 
ನಾತನಾಡಂತ್ರಿದ್ದರಂ. ಇಡಿಯ ದಿನ ಆಫೀಸಿನ ವಾತಾವರಣದಲ್ಲಿ ಇನ್ನಿಲ್ಲದ ಸ್ನೇಹ, 
ನರವ ಭಾವಗಳಲ್ಲದೇ ನಾಳೆಯಿಂದ ಅಗಲಬೇಕಲ್ಲವೇ? ಎಂಬ ನೋವು ಮಾರ್ದವತೆ 
ಳ ಹೊಳೆಯೇ ಹರಿಯಂತ್ತಿತ್ತು. 


ಹ 


ಸಂಜೆಯ ಬೀಳ್ಕೊಡುವ ಸಮಾರಂಭದಲ್ಲಂತೂ ಎಲ್ಲರ ಅಂತಃಕರಣಕ್ಕೆ ಮಹಾ 
ಪೂರವೇ ಬಂದಂತಾಗಿತ್ತು. ವೇದಿಕೆಯ ಮೇಲೆ ಬೆಟ್ಟ ದಷ್ಟು ಹಾರ ತಂರಾಯಿಂಗಳ 
ಮಧ್ಯ ನಾನಂ ಮೂಕ ಪ್ರೇಕ್ಷಕನಂತೆ ಕುಳಿತಿದ್ದೆ. ವರೂವತ್ತೈದು ವರಂಷಗಳ ಸೇವೆ 
ಯಲ್ಲಿ ಸ್ಮರಣೆಗೆ ಕೊರತೆಯೇ? ಮನದಾಳದಲ್ಲಿ ಹಳೆಯ ನೆನಪುಗಳ ಸಂತೆಯೇ 
ಸೇರಿತ್ತು, ಹೊರಗೆ ಭಾಷಣಗಳ, ಅಭಿನಂದನೆಗಳ, ಹಾರೈಕೆಗಳ ಪೈಪೋಟಿಯೇ 
ನಡೆದಿತ್ತು 


“ಶ್ರೀಯಂತ ಶೀನೂ ಅವರು ವರಿಷ್ಠ ದರ್ಜೆಯ ಅಧಿಕಾರಿಗಳೇ ಆಗಿದ್ದರೂ 
ತಮ್ಮ ಕೈಕೆಳಗಿನ ಏಲ್ಲ ಕಿರಿಯರನ್ನೂ ಅತ್ಮೀಯ ಭಾವದಿಂದಲೇ ನೋಡುತ್ತಿದ್ದರಂ....” 


ಜ್ಯೂನಿಯರ್‌ ಇಂಜಿನಿಯರ್‌ ವಂಲ್ಲಪ್ಪಗೌಡ ಹೇಳುತ್ತಿದ್ದ. ಒಳ್ಳೆಯ 
ಹುಡಂಗ ಕೆಲಸದಲ್ಲಿ ಅಷ್ಟಕ್ಕಷ್ಟೆ. ಆದರೆ ಪಾಪದ ಹುಡಂಗ ನಾನೇ ಅವನನ್ನೂ 
ಸರ್ವೀಸಿನಲ್ಲಿ ಖಾಯಂ ಮಾಡಿಸಿದ್ದೆ, 


"ಶ್ರೀಯುತ ಶೀನೂ ಅವರ ಹೃದಯಂ ವೈಶಾಲ್ಯ, ದಯೆ, ಕರುಣೆ 
ಇತ್ಯಾದಿ ಮಾನವೀಯ ಗುಣಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ.......ಪರ 
ಮಾತ್ಮ ಅವರಿಗೆ ಆಯಂರಾರೋಗ್ಯವನ್ನೂ ಶಾಂತ, ಸ್ವಸ್ಥ ನಿವೃತ್ತ ಜೀವನವನ್ನೂ 
ಕರಂಣಿಸಲಿ........ ” ಹೆಡ್‌ಕ್ಲರ್ಕ ವರದರಾಜ ಅಯ್ಕಂಗಾರಿ ಮಾತನಾಡುತ್ತಿದ್ದ. 


ಅಯ್ಯಂಗಾರಿ ಒಳ್ಳೆಯ ಖದೀಮ, ಎರಡಂ ಸಲ ಸಿಬ್ಲಿಆಯ್‌, ಬಲೆಯಲ್ಲಿ 
ಸಿಕ್ಕಿ ಬೀಳುತ್ತಿದ್ದ. ಪಾಪ ಮಕ್ಕಳೊಂದಿಗ. ನಾನೇ ಬಿಡಿಸಿದ್ದೆ, 


17 


ಶ್ರೀಮಾನ್‌ ಶೀನೂ ಅವರಂ ಅತ್ಯಂತ ದಕ್ಷ ಹಾಗೂ ನಿಷ್ಠ ಆಧಿ 
ಕಾರಿಗಳಾಗಿದ್ದರಂ.  ಅವರಂ ಶೋಷಕ ವರ್ಗಕ್ಕೆ ಸೇರಿದವರೇ ಆಗಿದ್ದರೂ ಶೋಷಿ 
ತರ ಮೇಲೆ ಅವರಿಗೆ ಎಲ್ಲಲ್ಲದ ಪ್ರೀತಿಯಿತ್ತು, ಅವರ ಮಮತೆಗೆ ಪಾತ್ರರಾಗದ 
ಕಿರಿಯರೇ ಇಲ್ಲವೆಂದು ಹೇಳಬೇಕು...”  ಕಾರ್ವಾಕರ ಯೂನಿಯನ್‌ ಸೆಕ್ರೆಟರಿ 
ನಾಮದೇವ ಹೇಳುತ್ತಿದ್ದ. ವಾಸ್ತವದಲ್ಲಿ ಇವನೇ ನನ್ನನ್ನು ಶೋಷಿಸುತ್ತಿದ್ದ. 
ಆದರೂ ಎಷ್ಟೋ ಕಾರ್ಮಿಕ ಧುರೀಣರಿಗಿಂತ ಇವ ಮೇಲಂ. 


"`ಶ್ರೀ ಶೀನೂ ಅವರ ಆಡಳಿತ ವೈಖರಿ ಎಲ್ಲರೂ ಮೆಚ್ಚತಕ್ಕದ್ದೇ. 
ಇವರು ಸ್ವಂತಕ್ಕೆ ಸಿಸ್ತಿನ ಸಿಪಾಯಿಯಾಗಿದ್ದರು. ಹಾಗಾಗಿ ಸ್ಹಲ್ಪ ಕೂಡ ಅಶಿಸ್ತಿನ್ನು 
ಅದಕ್ಷತೆಯನ್ನು ಇವರು ಸಹಿಸುತ್ತಿರಲಿಲ್ಲ. ಡಿಪಾರ್ಟಮೆಂಟಿನ ಎಲ್ಲ ಅಧಿಕಾರಿಗಳಿಗೆ 
ಇವರು ಹಿರಿಯಣ್ಣನಂತೆಯೇ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು, ಇವರ 
ಮಾರ್ಗದರ್ಶನದಲ್ಲಿ ಎಷ್ಟೋ ಕಿರಿಯರು ಕೆಲಸದ ಡಿಪಾರ್ಟಮೆಂಟಿನ ಸಿತ್ಕು, 
ಪೇಚುಗಳನ್ನು ಕಲಿತಂಕೊಂಡು ಇಂದು ಶ್ರೇಷ್ಠ ಅಧಿಕಾರಿಗಳಾಗಿದ್ದಾರೆ. ಶ್ರೀಯುತರ 
ಮಾರ್ಗದರ್ಶನದಲ್ಲಿ ನವಂಗೆ ಇನ್ನೂ ಇನ್ನೂ ಸಿಕ್ಕಿದ್ದರೆ ಸಂತೋಷವಾಗುತ್ತಿತ್ತು... 
ಆಫೀಸರ, ಅಸೋಸಿಯೇಶನ್ನಿನ ರಾಮಮೂರ್ತಿ. ಆಫೀಸಿನ ಮೇಜಂ, ಕುರ್ಚಿ, 
ಗೋಡೆ ಕಂಭಗಳಂ ಕೂಡ ಇವನ ಕೃಷ್ಣಲೀಲೆಯ ಕತೆಗಳನ್ನು ಸಾರುತ್ತಿವೆ. 


“ಜಾತಸ್ಯ ವಂರಣಂ ಧ್ಭುವಂ ಎಂಬಂತೆ ನೋಕರಸ್ಯ ನಿವೃತ್ತಿಂ ಧ್ಭುವಂ ಎಂದು 
ಹೇಳಬೇಕಲ್ಲವೆ........ "ಮ್ಯಾನೇಜರ ಸೋಮಯಾಜಿಯ ಹಾಸ್ಯ. ಇವನು ಬ್ರಾಹ್ಮಣ 
ನಾದದ್ದಕ್ಕೆ ಮತ್ತೆ ಮತ್ತೆ ಅಭದ್ರ ಸಂಸ್ಕೃತ ಮಾತನಾಡುತ್ತಿರುತ್ತಾನೆ. 


“ಇವರು ಆಫೀಸಿನ ವಂಹಿಳಾ ಸಿಬ್ಬಂದಿಗಳಿಗೆಲ್ಲ ಹಿರಿಯರಂತಿದ್ದರಂ. 
ಮಹಿಳೆಯರೆಂದರೆ ಇವರಿಗೆ ಗೌಂವ,...” ಸ್ಟೇನೋ ಶೀಲಾ ಹೇಳುತ್ತಿದ್ದಳು. ಪಾಪ 
ಈ ಹಂಡುಗಿ ಹದಿನೈದಂ ವರಂಷಗಳ ಹಿಂದೆ ಕೆಲಸಕ್ಕೆ ಸೇರಿದಾಗ,ತುಂಬು ಹರೆಯದಲ್ಲಿ 
ಎಷ್ಟೊಂದು ಪ್ರಮಾಣಬದ್ಧವಾಗಿ 58061) ಇದ್ದವಳು ಈಗ ಅಧ್ವಾನವಾಗಿ ಮ್ಳ 
ಬಿಟ್ಟು ಶಿಶ್ಯೇಷಿತಳಾಗಿದ್ದಾಳೆ, 


ಅಂತೂ ಅಭಿನಂದನೆಗಳ ಸಂರಿಮಳೆ ಸರಿದು ಕೊನೆಯದಾಗಿ ನಾಲ್ಕು ಮಾತಂ 
ಹೇಳಲಂ ನಾನಂ ನಿಂತೆ. ಇಡಿಯ ಸಭಾಂಗಣವೇ ಸೂಜಿ ಬಿದ್ದರೂ ಸದ್ದಾ ಗಂವಷ್ಟು 
ಶಾಂತವಾಗಿತ್ತು. ನನ್ನ ಗಂಟಲು ಕಟ್ಟಿತ್ತು. ದನಿ ಹೊರಡದಾಗಿತ್ತು. ""ನನ್ನ 
ಪ್ರಿಯವಿಂತ್ರರೇ” ಎಂದು ಪ್ರಾರಂಭಿಸಿ, ಮೂವತ್ತೈದು ವರಂಷಗಳ ಹಿಂದಿನ ದಿನ 
ಗಳನ್ನು ನೆನಪಿಸಿದೆ, ಆಗ ಬೆಂಗಳೂರಿನಲ್ಲಿ ಜಟಕಾ ಓಡುತ್ತಿತತ್ತಿ, ಎಂಟಾಣಿಗೆಲ್ಲ 


18 


ಕಿಲೋ ಅಕ್ಕಿ ಬರುತ್ತಿತ್ತು. ವೆಂಚ್ಚೊಕ್‌ನಲ್ಲಿ ಮೂರೆ ಚಿತ್ರಮಂದಿರಗಳು... ದಿಮ್ಮಲ್ಲಿ 
ಹೆಚ್ಚನಎರು ಇನ್ನೂ ಹುಟ್ಟಿರಲಿಕ್ಕಿಲ್ಲವೆಂದಂ ಹೇಳಿದೆ, ಎನಗಿಂತ ಹಿಂದೆ 
ಪಾರ್ಟ್‌ಮೆಂಟನು ಆಳಿದ ಮಹನೀಯರನ್ನು ನೆನೆದೆ. ಶ್ರದ್ಧೆ ಭಕ್ತಿ ವಿಶ್ವಾಸಗಳ 
ಮಹತ್ವವನ್ನು ಬಿಂಬಿಸಿದೆ. ಕೊನೆಯದಾಗಿ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದಲ್ಲಿ, 
ಯಾರನ್ನಾದರೂ ಕಠೋರವಾಗಿ ನಡೆಯಂಕೊಂಡಿದ್ದಲ್ಲಿ .... ಮನನೋಯಿಸಿದ್ದಲ್ಲಿ 
ಕ್ಷಮಿಂಸಬೇಕೆಂದು ಕೇಳಿಕೊಂಡೆ... 


ಐ 


ನಾನಂ ಕೈಜೋಡಿಸಿ ಕ್ಷಮೆ ಕೇಳುತ್ತಿದ್ದಂತೆಯೇ ಎಲ್ಲರ ಕಣ್ಣುಗಳೂ 
ಹನಿಗೂಡಿದ್ದವು. ಒಂದಿಬ್ಬರು ಮಹಿಳಾ ವಂಣಿಗಳಂತೂ ಕರವಸ್ತ್ರದಿಂದ ಕಣ್ಣೊರಸಿ 


ಜಿ A ಲ 
ಕೊಳು ೨ ದರ್ಮ 
೪೩ ದ್‌ ೦0 


ಅಂತೂ ಸಮಾರಂಭ ಕೊನೆಗೊಂಡಿತು, ಇನ್ನೊಮ್ಮೆ ವಂತ್ತೊಮ್ಮೆ ಎಲ್ಲರ 
ಕೈಕುಲುಕಿ, ಕಿರಿಯರ ಬೆನ್ನಿ ಸವರಿ, ನಿವೃತ್ತಿಯ ನಂತರ ನನ್ನನ್ನು ಮರೆತುಬಿಡ 
ಬಾರದೆಂದೂ ಆಗೀಗ ಮನೆಯ ಕಡೆಗೆ ಬರುತ್ತಿರಬೇಕೆಂದೂ ಕಳಕಳಿಯಿಂದ ಕೇಳಿ 
ಕೊಂಡೆ. ಮತ್ತೊವೆ_ೆ ಎಲ್ಲರೂ ಕಣ್ಣೊರಸಿಕೊಳ್ಳುತ್ತಿದ್ದಾಗ, ಆಫೀಸಿನ ನನ್ನ 
ಕೋಣೆಗೆ ಬಂದೆ. ಒಂದೆರಡು ಫಾಯಿಲುಗಳನ್ನು ಆಚೀಚೆ ಸರಿಸುತ್ತಿದ್ದಂತೆಯೇ, 
ಒಮ್ಮೆಲೇ ವಿದ್ಯುತ್‌ ಪ್ರವಾಹ ನಿಂತು ದೀಪಗಳೆಲ್ಲ ನಂದಿ ಗಾಢಾಂಧಕಾರವೇ 
ಆವರಿಸಿತು 


ಸರಿ ಇನ್ನೇನಂ. ಮನೆಗೆ ಹೊರಡುವಾ ಎಂದಂ ಹೊರಗೆಬಂದೆ. ಅಲ್ಲೂ 
ಕತ್ತಲೆಯ. ನನ್ನ ಸಹೋದ್ಯೋಗಿಗಳೆಲ್ಲ ಬಸ್ಸು ಹಿಡಿಯುವ ಆತುರದಲ್ಲಿದ್ದರು. 
ಮೆಟ್ಟಲಿನ ಮೇಲೆಲ್ಲ ನೂಕುನುಗ್ಗಲು. ಒಬ್ಬರ ಮುಖ ಒಬ್ಬರಿಗೆ ಕಾಣದು. ಮಾತು 
ನಗೆಗಳ ಅಬ್ಬರ, ಅಟ್ಟಹಾಸ ಮಾತ್ರಾ ಕಿವಿಗಳಿಗೆ ಅಪ್ಪಳಿಸುತ್ತಿತ್ತು. 


“ಅಂತೂ ಹೋಯಿಂತಲ್ಲಪ್ಪ, ಪೀಡೆ, ಮಂದಿಕೋತಿಯ ಕarewellಗೇಂತ 
ಇಪ್ನತೈ $ದಂ ರೂಪಾಯಿ ದಂಡ ಬೇರೆ” ಸ್ಲೇನೋ ಶೀಲಾಳ ದನಿ, 


“ಅಯ್ಯೋ ಹಾಗ್ಯಾಕ್ರೀ ಹೇಳ್ತೀರಾ. ಪಾಪ, ಪೆದ್ದನೇ ಇರಲಿ, ದಡ್ಡನೇ 
ಇರಲಿ, ಹುಚ್ಚೆನೇ ಇರಲಿ, ಮನಂಷ್ಯ ಒಳ್ಳೆಯವನಿದ್ದ ಪಾಪ” ಜ್ಯೂನಿಯರ್‌ 
ಇಂಜಿನಿಯಂರ್‌ ಮಲ್ಲಪ್ಪಗೌಡನ ದನಿ. 


ಕತ್ತಲಲ್ಲಿ ನಾನಂ ಭರಭರನೇ ಈಚೆಗೆ ಬಂದೆ. ನನ್ನ ಕಣ್ಣು ತುಂಬಿಬರುತ್ತಿದ್ದವು 


ಇರಾ 


19 


ಚುನಾವಣೆ ! ! 





ಮೊನ್ನೆ ಆಫೀಸಿನಿಂದ ಮನೆಗೆ ಬಂದೆ. ಸಂಜೆ ಆರು ಗಂಟೆಗೆ, ಉಶೃಪ್ತ 
ಅಂತ ಸೋಫಾಸೀನನಾದೆ. ನನ್‌ ಮಗ, ಗೋಪಿ ಹಿಡಿ ಬಂದ, *ಅಪ್ಪಾ 
ಮುಂದಿನ ವಾರ ನಂ ಕ್ಲಾಸಿನಲ್ಲಿ ಮಾನೀಟರ್‌ ಎಲೆಕ್ಷನ್ನು ! ನಾನೂ ನಿಂತಿದೀನಿ 
ಅಂತ ಘೋಷಣೆ ಮಾಡಿದ.ನಿಂಗ್ಯಾಕೋ ಅದೆಲ್ಲ,ತೆಪ್ಪಗೆ ಓದಿಕೊಂಡಿರೋದು ಬಿಟ್ಟು, 
ಅಂದೆ. 'ಇಲ್ಲ ಅಣ್ಣ, ನಿನಗೆ ಗೊತ್ತಿಲ್ಲ. ಮಾನೀಟರ್‌ ಆದ್ರೆ ಎಷ್ಟು ಪವರ್‌ 
ಇರಂತ್ತೆ. ಗೊತ್ತಾ? ' ಅಂದ. ಗೋಪಿ ಅಕ್ಕ ರಮಣಿ ಬರದಳು- "ಏನೋ ಅದು 
ಪವರ್ರು?' ಅಂದಳು. “ನೋಡಿ, ನಾನು ಮಾನೀಟರ್‌ ಆದಶೆ, ಹುಡುಗರಿಗಲ್ಲ 
ಹೆದರಿಸಿ ಇಡಬಹುದು ! ಪಟಿಂಗರೂ ನನ್ನ ಹತ್ರ ನರೆಗಳ ಹಾಗೆ ಮಾತಾಡ್ತಾರೆ ! 
ಹೋಂ ವರ್ಕ್‌ ವಿಷಯ ಏನಾರೂ ಕೇಳಬೇಕಾದರೆ ಸಾಕಂ, ಮುಂದಿನ ಬೆಂಚು 
ಹುಡುಗರೆಲ್ಲ ಸಾಲಾಗಿ ನಿಲ್ತಾರೆ ನಂಗೆ ಸಹಾಯ ಮಾಡುಕ್ಕೆ ! ತುಂಟರಿಗೆ ನನ್ನ 
ಕಂಡ್ರೆ ಭಯಂ. ಅದಕ್ಕೆ ಕಡ್ಲೆ ಕಾಯಿ, ಸೌತೆಕಾಯಿ ಆಗಾಗ ಸಿಗಂತ್ತೆ,' ಅಂತೆಲ್ಲ 
ವಿವರಿಸಿದ. 

ಸರಿ ಅಂದೆ, ಇನ್ಕಾರಾರು ಇದಾರೆ ನಿನ್ನ ಸ್ಪರ್ಧಿಗಳು? ಅಂದೆ, "ನಾನಂ, 
ರಾಮು, ಇಕ್ಬಾಲ್‌, ಪಿಳ್ಳೆ ನಾಲ್ಕು ಜನ ನಿಂತಿದೀವಿ ! ಮೇಷ್ಟರಿಗೆ ನಂ ಹೆಸರು 
ಗಳ್ನ ಬರೆದು ಕೊಟ್ಟಿದೀವಿ !' ಅಂದ ಗೋಪಿ, "ಏನಂ, ಹುಡುಗರು ಹ್ಯಾಗೆ 
ನಿರ್ಧರಿಸ್ತಾರೆ, ಯಾರಿಗೆ ಓಟು ಕೋಡಜೇಕಂ ಅಂತ ?' ಅಂದೆ ಅಮಾಯಕನಂತೆ. 
ಗೋಪಿ ಹೇಳಿದ : "ನಂ ಕ್ಲಾಸಿನ ಹುಡಂಗರಿಗೆಲ್ಲ ಹೇಳ್ತಿದೀವಿ, ಮೂರು ದಿನ 
ದಿಂದ, ನಾನು ಮಾನಿಟರ್‌ ಆದ್ರೆ ಅವರಿಗೆ ಏನೇನಂ ಅನಂಕೂಲ ಅಂತ. ಮೊನ್ನೆ 
ಎಲ್ಲರ್ಲೂ ಪೆಪ್ಟರ್‌ವೆಂಟ ಬೇರೆ ಕೊಡಿಸಿದೆ ನನ್ನ ಖರ್ಚಿನಲ್ಲಿ' ಅಂದ, "ಅದು 
ತಪ್ಪಲ್ಲವೇನೋ?' ಅಂದೆ "ಇಲ್ಲ ಅಣ್ಣ, ಪಿಳ್ಳೆ ಎಲ್ಲರ್ಲೂ ಏಸ್‌ ಕ್ರೀಂ ಕೊಡಿಸ್ಜ ! 
ಅವರ ಚಿಕ್ಕಪ್ಪ ಐಸ್‌ ಕ್ರೀಂ ಫ್ಯಾಕ್ಟರೀ ಇಟ್ಟಿದಾರೆ !' ಅಂದ ! "ಕ್ಲಾಸಲ್ಲಿ ಗೋಡೆ 
ಮೇಲೆ ನಾನಂ ಕ್ರಿಕೆಟ್‌ ಆಡ್ತಿರೋ ಚಿತ್ರ ಅಂಟಿಸಿದೀನಿ! ಓಟ್‌ ಫಾರ್‌ ಅಂತ 
ಅದರ ಮೇಲೆ ಬರೆದಂ! ' ಅಂತಾಷೂ ಸೇರಿಸ್ಟ 

ಎಲೆಕ್ಷನ್‌ ದಿನ ಹತ್ತ ಬರಿತಂ. ಗೋಪಿ ಮನೇಗೆ ಬರೋದೂ ನಿಧಾನ ಆಗ್ತಾ 
ಬಂತಂ, ಅವರ ಅಮ್ಮನಿಗೆ ಭಯ ದಿನಾ! ಅವಳೊ ಪಾಪ ಎಲೆಕ್ಷನ್‌ ಖರ್ಚಿಗೆ ಅಂತ 
ಒಂದಷ್ಟು ಸೇವಿಂಗ್ಸ್‌ನ ಕರಗಿಸಿದಳು-ಪುತ್ತ ವ್ಯಾಮೋಹ ! ಎಲೆಕ್ಷನ್‌ಗೆ ಮೂರು 
ದಿನ ಇರುವಾಗ ಇಕ್ಬಾಲ್‌ಗೆ ಜ್ವರ ಬಂದಂ ಬಿಡ್ತು, ಕ್ಲಾಸಲ್ಲೆಲ್ಲ ಗಲಾಟೆ. ರಾಮಂ, 
ಗೋಪಿ ಇಬ್ರೂ ಸೇರಿ ಇಕ್ಬಾಲ್‌ನ ಕಾಕಾ ಅಂಗಡೀಗೆ ಕರಕೊಂಡು ಹೋಗಿದ್ರು ! 


ಹ 
ಗು 
ಐ 


20 


ಅಲ್ಲಿ ತಿಂಡಿ ತಿಂದಿದ್ದಕ್ಕೇ ಅವನಿಗೆ ಜ್ವರ ಬಂದದ್ದು ಅಂತ. ಗೋಪಿ, ರಾಮು, 
ಇಬ್ರೂ ಇದನ್ನ ಬಲವಾಗಿ ನಿರಾಕರಿಸಿದರು ! "ನಾವು ಹೋಗಿದ್ದು ನಿಜ! ಆದರೆ 
ಅವತ್ತು ಬೆಳಿಗ್ಗೇನೇ ಇಕ್ಬಾಲ್‌ ಮೈ ಕೈ ನೋವು ಅಂತ ಇದ್ದ ! ಬರೀ ಟೀ ಕುಡಿದ 
ಅಸ್ಟೇ !' ಅಂತ ಅವರ ಹೇಳಿಕೆ. ಈಗ ಕ್ಲಾಸ್‌ . ಮೇಷ್ಟರಿಗೆ ಸಂದಿಗ್ಧ ಪರಿಸ್ಥಿತಿ ! 
ಉಮೇದಂವಾರ ಇಲ್ಲೇನೆ ಎಲೆಕ್ಷನ್‌ ನಡೀಬಹುದೋ ಅಥವಾ ಇಕ್ಬಾಲ್‌ ಜ್ವರ 
ಕಎ೭್ಮ ಆಗೋ ತನಕ ಕಾಯಬೇಕೆ? ಹಡ್‌ ಡೇಷ್ಟರಂ ರೂಲಿಂಗ್‌ ಮಾಡಿದರು! 
ಕಾಯಬೇಕಾಗಿಲ್ಲ! ಇಕ್ಬಾಲ್‌ ಪ್ರತಿನಿಧಿ ಒಬ್ಬ ಓಟು ಕೌಂಟ್‌ 
ಮಾಡುವಾಗ ಇದ್ರೆ ಸಾಕು, ಆಂತ. ಸಧ್ಯಕ್ಕೆ ಇಕ್ಬಾಲ್‌ ಜ್ವರ ಒಂದಂ ದಿನದಲ್ಲೇ 
ಬಿಡ್ತು! 

ಎಲೆಕ್ಷನ್‌ ದಿನ ಗುಲ್ಲೋ ಗಂಲ್ಲು! ಮೇಷ್ಟರು ಕಟ್ಟಪ್ಪಣೆ ಮಾಡಿದ್ರು ಅವತ್ತು 
ಯಾರೂ ಗಲಾಟೆ ಮಾಡಬಾರದು, ಕೂಗಾಡಬಾರದು ಅಂತ. ಓಟಿಂಗ್‌ ಶಾಂತ 
ವಾಗಿ ನಡೀತು. ಕ್ಲಾಸ್‌ ಮೇಷ್ಟರೇ ಖುದ್ದಾಗಿ ನಿಂತು ಮಕ್ಕಳಿಗೆಲ್ಲ ಎಲೆಕ್ಷನ್‌ 
ವಿಚಾರ ಹೇಳಿದ್ರು! ಮತಗಳ ಎಣಿಕೆ ಶುರುವಾಯ್ತ. ಅಭ್ಯರ್ಥಿಗಳೆಲ್ಲ ಚಡಪಡಿಸ್ತ 
ಕೂತಿದಾರೆ! ಓಟುಗಳ ಎಣಿಕೆ ಮುಗಿದಾಗ ಫಲಿತಾಂಶ ಹೀಗಿತ್ತು. 


ಒಟ್ಟು ಮತದಾರರು. 80 
ಗೋಪಿ - 20 
ರಾಮಂ. ಎ. 20 
ಇಕ್ಬಾಲ್‌ 20 
ಪಿಳ್ಳೆ ೨. 20 
ವೇಷ್ಟರಂ ತಲೇ ಮೇಲೆ ಕೈ ಹೊತ್ತು ಕೂತರು! ತಿರುಗೀ ಎಲೆಕ್ಷನ್‌ ಆಗ 
ಬೇಕು ಅಂತ ನಿಟ್ಟುಸಿರಂ ಬಿಟ್ಟರು, ಇಂತಹ ಪರಿಸ್ಥಿತಿ ನ ಭೂ(ಬೂ)ತೋ ನ 
ಭವಿಷ್ಯತಿ! ದೇವರ ದಯದಿಂದ ಅಷ್ಟು ಹೊತ್ತಿಗೆ ಹೆಡ್‌ ಮೇಷ್ಟರಂ ಬಂದರು. 


ಅವರ ರೂಲಿಂಗ್‌ ಪ್ರಕಾರ, ವಿಂಕ್ಕ ಮೂವರು ಅಭ್ಯರ್ಥಿಗಳು ಒಪ್ಪಿದರೆ, ಉಳಿದ 
ವನು ಮಾನೀಟರ್‌ ಆಗಬಹಂದಂ! ಸರಿ, ನಾಲ್ಕು ಜನರೂ ಬಿಸಿ ಚರ್ಚೆ ನಡೆಸಿದರು! 


ಕೊನೆಗೆ ಫಲಿತಾಂಶ ಹೊರಬಿತ್ತು! ರಾವ ಕ್ಲಾಸ್‌ ಮಾನೀಟರ್‌! ಇತರರಂ 
ತಮ್ಮ ಸಹಕಾರ ಕೊಡ್ತೀವಿ ಅಂತ ಮಾತಂ ಕೊಟ್ಟು! 


ಕ್ಲಾಸ್‌ ವೇಷ್ಟಾ, ಎಲೆಕ್ಷನ್‌ ಅಂದ್ರೆ ಹೀಗಿರಬೇಕು ! ಉಂದಿನ ವಂಕ್ಕಳೇ 
ಮುಂದಿನ ಪ್ರಜೆಗಳಂ ಅಲ್ವೇನ್ರೋ ಅಂದರು. ಇಂದಿನ ರಾಜಕೀಯದ ಪರಿಸ್ಥಿತಿ 
ನೋಡಿದ್ರೆ, “ಹಿಂದಿನ ಮಕ್ಕಳು' ಹ್ಮಾಗಿದ್ರೋ ಅನ್ನಿಸುತ್ತೆ! 


21 


ಬಜೆಟ್‌, ಉಗ್ರವಾದಿ, ಇತ್ಯಾದಿ 
ಶಿವು 





ಬಜೆಟ್‌ ವಂಂಡನೆಯ ಮೂರನೆಯ ಸಂಜೆ. ಕ್ಲಬ್ಬಿನ ಬಾರಿನಲ್ಲಿ 
ಬಿಸಿ ಬಿಸಿ ಚರ್ಚೆ. 


“ಪೆಟ್ರೋಲ್‌ ಬೆಲೆ ಏರಿಸ್ಟಿಟ್ಟು, ರೇಷನ್‌ ಬೇರೇ ಮಾಡ್ತಾರಂತಲ್ಲಾ, 
ಇಪ್ಪತ್ತೊಂದನೆಯ ಶತಮಾನಕ್ಕೆ ಎತ್ತಿನ ಗಾಡೀಲಿ ಹೋಗ್ಬೇಕಂತೇನಂ?'' ಅರುಣ 
ಕೇಳಿದ. 


“ವಂಂದಿನ ವರ್ಷದ ಬಜೆಟ್‌ನಲ್ಲಿ ದನದ ವೋವು, ಹಿಂಡಿಗಳ ಮೇಲೂ 
ತೆರಿಗೆ ವಿಧಿಸ್ತಾರಂತೆ'” ಮಾಧಂ ಕಂಹಕ ನಂಡಿದ. 


“ಅಲ್ಲಾ ನಮ್ಮ. ದೇಶಕ್ಕೆ ಏನಂ ಗತಿ ಬಂತಂ ಅಂತೀನಿ. ಕಾಶ್ಮೀರದಲ್ಲಿ 
ನೋಡಿದ್ರೆ ಉಗ್ರವಾದಿಗಳು. ಪಂಜಾಬಿನಲ್ಲಿ ಖಾಲಿಸ್ತಾನಿಗಳ ಹಾವಳಿ. ಅಸ್ಸಾವಿಂ 
ನಲ್ಲಿ ಅಲ್ಲ್ಪದವರ: ಬೊಬ್ಬೆ. ಶ್ರೀಲಂಕಾದಿಂದ ಬೇರೆ ಉಗಿದು ಅಟ್ಟಿದ್ದಾರೆ. 
ಪೆಟ್ರೋಲಂ, ಅಂಚೆ, ರೈಲಂ ಇಂಥ ಜನಸಾಮಾನ್ಯರ ಬಳಕೆ ಬಾಬ್ತುಗಳನ್ನೇ 
ದಂಬಾರಿ ಮಾಡಿ ಜನರ ಬೆನ್ನು ಮೂಳೆ ಮಂರೀತಿದಾರೆ. ಈ ಸರ್ಕಾರ ಏನಂ 
ಮಾಡ್ತಾ ಇದೆ? ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ? ಅಥವಾ ಏಸು ಕ್ರಿಸ್ತ ಹೇಳಿದ 
ಹಾಗೆ "ಅವರೇನಂ ಮಾಡುತ್ತಿದ್ದಾರೆಂದು ಅವರೇ ತಿಳಿಯರಂ, ತಂದೆಯೇ ಅವರನ್ನೂ 
ಸ್ಲವಿಂಸಂ' ಅನೆ ಬೇಕೋ? '' ಸತೀಶ ಒಂದು ಪುಟ್ಟ ರಾಜಕೀಯಂ ಭಾಷಣ ಮಾಡಿ 
ವಂಗಿಸೋ ಹೊತ್ತಿಗೆ ದೇವಾನಂದಾನಿ ಒಳಕ್ಕೆ ಬಂದ. 


ದೇವು (ಪಗಡೆ ಆಟ-೧೯೮೯ನೆಯ ಅಕ್ಟೋಬರ್‌ ಅಪರಂಜಿ) ನಿವಂಗೆಲ್ಲಾ 
ಗೊತ್ತಿರೋಹಾಗೆ ಸ್ಕಿ ,ಪ್ಟ್‌ರೈಟರ್‌.ವಂಕ್ಕಾಲಂ ಪಾಲಂ ಕನ್ನಡಚಿತ್ರಗಳಿಗೆ ಅವನದ್ದೇ 
ಚಿತ್ರಕಥೆ, ಸಂಭಾಷಣೆ. ಬಾರ್ನ್‌ ಲೀಡರ್‌. ಅದಕ್ಕೇ ಅವ ಒಳಗೆ ಬಂದ್ರೆ ಬಾರ್‌ನಲ್ಲಿ 
ಅವನಿಗೇ ಅಗ್ರ ಪೂಜೆ. 


“ಮಹಾತ್ಮಾ ಏಸು ಕ್ರಿಸ್ತನ ಪುಣ್ಯ ನಾಮ, ಸ್ಕೂ,ಟಿನಿ ಕೇಸ್‌ನಲ್ಲಿ ಸಿಕ್ಕಿ 


ಸ 


ಬಿದ್ದ ಸತೀಶನ ಬಾಯಲ್ಲಿ. ರಾಮ ರಾಮ ! ಅಥವಾ ಮೇರಿ, ಮೇರಿ ! ಸತೀಶ, 
ನಿನ್ನ ಹತಾಶ ಬಾವನೆ ನನಗೆ ಸಂತರಾಂ ಒಪ್ಪಿಗೆ ಇಲ್ಲ. ನಮ್ಮ ರಾಜಾ ಸಾಹೇಬರಂ 
ಏನಂ ಮಾಡಿದ್ರೂ ದೂರ ದೃಷ್ಟಿಯಿಂದ್ಲೇ ಮಾಡ್ತಿದಾರೆ. ಜೋಸೆಫ್‌, ಇಲ್ಲೀ 


ತಂದ್ಪಿಡಂ ಅದನ್ನ ಕ 


ಜೋಸೆಫ್‌, ದೇವೂಗೆ ಖಾಸಾ ಬೇರರ್‌. ಒಂದು ತಟ್ಟೆ ರಾಜಾ ಮಸಾಲಾ, 
ಒಂದಂ ಡ್ರಾಫ್ಟ್‌ ಬೀರ್‌ ದೇವೂ ಮುಂದೆ ಪ್ರತ್ಯಕ್ಷ. 


“ದೇವೂ, ನೀನಂ ಸಿನಿಮಾ ತಾರೆಯರ ಬಾಯಲ್ಲಿ ಏನು ಬೇಕಾದ್ರೂ ಹೇಳಿಸ 
ಬಲ್ಲೆ, ಒಪ್ಕೊತೀನಿ. ಆದ್ರೆ ನಿನ್ನೆ ಹೊರಬಿದ್ದ ಬಜೆಟ್‌ ದೇಶಕ್ಕೆಒಳ್ಳೇದಂ ಅನ್ನೋದನ್ನ 
ನಾನಂ ಒಪ್ಲಾರೆ. ಹೇಳಿ ಕೇಳಿ ನಾನಂ ರೀಡರ್‌ ಇನ್‌ ಎಕನಾಮಿಕ್ಸ್‌. ತಿಳ್ಕೊ” 
ರವಿ ರೆಡ್ಡಿ ಸ್ವಲ್ಪ ಗಂಭೀರವಾಗೇ ಹೇಳಿದ. 


“ಲೋ, ರವಿ, ಸ್ವಲ್ಪ ತಡ್ಕೊ. ವಂಹಾ ಎಕಾನಮಿಸ್ಟ್‌ ಇವ್ನು. ನಮ್ಮ 
ದೇಶದ ವಂಂದೆ ಇರೋ ಸಮಸ್ಯೆಗಳಿಗೆ ಎಕನಾವಿಂಕ್ಸ್‌ ಪರಿಹಾರ ಇಲ್ಲ ಗುರೂ. 
ಇದಕ್ಕೆ ಬೇಕಾಗಿರೋದು historic solution ನ್ನ್ನ. 


ಈಗ್ನೋಡು. ನಮ್ಮ ದೇಶದ ಮಂಂದಿರೋ ಜ್ವಲಂತ ಪ್ರಶ್ನೆ ಅಂದ್ರೆ 
ಉಗ್ರವಾದಿಗಳದ್ದು. ಪಂಜಾಬ್‌ನಲ್ಲಾಗ್ಲೀ, ಕಾಶ್ಮೀರದಲ್ಲಾಗ್ಲೀ ಅವರ್ದೇ 
ಗಲಾಟೆ. ಉಗ್ರವಾದಿಗಳ mಂdಟs ೦98೩೧7೮1 ಗೊತ್ತಲ್ಲ. ಒಂದು ಜೀಪಿನಲ್ಲಿ 
ನಾಲ್ಕೈದು ಜನ ಸ್ಟೆನ್‌ ಗನ್ನ್‌ ತೊಗೊಂಡು ಮಾರೈ್ಕಟ್‌ ಚೌಕಕ್ಕೆ ಬರೋದು. 
ಜನಸಂದಣಿ ಮೇಲೆ ಯದ್ವಾ ತದ್ವಾ ಗುಂಡು ಹಾರಿಸಿ, ಅದೇ ಜೀಪಿನಲ್ಲೇ 
ತಪ್ಪಿಸ್ಕೊಂಡಂ ಹೊರಟಂ ಹೋಗೋದು. ಅಥವಾ ಇಬ್ಬರು. ಉಗ್ರವಾದಿಗಳು 
ಮೋಟರ್‌ ಸೈಕಲ್‌ ಮೇಲೆ ಬಂದು, ಗುಂಡು ಹಾರಿಸಿ, ಸರ್ಟ್‌ ಅಂತ ತಪ್ಪಿಸಿಕೊಂಡಂ 
ಹೋಗೋದಂ. ಇದನ್ನೆಲ್ಲಾ ಹೇಗೆ ತಪ್ಪಿಸೋದು? ಉಗ್ರವಾದಿಗಳು ತಪ್ಪಿಸ್ಕೊಂಡಂ 
ಹೋಗುಕ್ಕೆ ಆಗದೇ ಇದ್ರೆ ಅವರು ಗುಂಡು ಹಾರಿಸೋ ಸಾಹಸ 'ಮಾಡುಲ್ಲ. ಜೀಪಿಗೆ 
ಮುಖ್ಯವಾಗಿ ಬೇಕಾದದ್ದು ಏನಂ? ಪೆಟ್ರೋಲ್‌, ಅದನ್ನೇ ದಂಬಾರಿ ಮಾಡಿ, 
ರೇಷನ್‌ ಮಾಡಿದ್ರೆ ಟೆರರಿಸ್ಟ್‌ಗಳನ್ನ ಹಿಡಿಯೋದಂ ಬಲಂ ಸುಲಭ. ನಾಲರ್ಯ ಜನ 
ಗನ್‌ ಹಿಡ್ಕೊಂಡು ಪೆಟ್ರೋಲ್‌ ರೇಷನ್‌ ಕ್ಕೂನಲ್ಲಿ ನಿಂತಿದ್ದೆ ಹಿಂದಿನಿಂದ ಬಂದಂ 


23 


ಗಪ್‌ ಅಂತ ಹಿಡ್ಕೊಂಡ್ಬಿಟ್ರೆ ಆಯ್ತ, 


ಇನ್ನೊಂದು ವಿಷ್ಯ. ನಿರುದ್ಯೋಗಿ ಯುವಕರೇ ಉಗ್ರವಾದಿಗಳಾಗ್ತಾರೆ 
ಅನ್ನೋದು, ಎಲ್ಲಾರಿಗೂ ಗೊತ್ತಿರೋದೇ. ನಿರುದ್ಯೋಗಿ ಯುವಕರ rst 
10೪9 ಅಂದ್ರೆ ಮನರಂಜನೆ. ಕೆಂಪೇಗೌಡ ರಸ್ತೆಯ ಥಿಯೇಟರುಗಳ ಕ್ಕೂ ನೋಡಿದ್ರೆ 
ತಿಳಿಯುತ್ತೆ ಈ ಸತ್ಯ, ಒಳ್ಳೆ ಸಿನಿಮಾಗಳಿಗೂ ನಿರುದ್ಯೋಗಿಗಳಿಗೂ ಹತ್ತಿರದ 
ಸಂಟಂ. ಒಳ್ಳೇ ಸಿನಿಮಾಗಳೇ ಕಡಿಮೆ ಆದ್ರೆ ಯಂವಕರು ರೊಚ್ಚಿಗೆದ್ದು ಉಗ್ರವಾದಿ 


ಗಳಾಗೋದಂ ಸಹಜ. ಈ ಬಗ್ಗೆ ನಮ್ಮ ದಂಡವತೆ ಸಾಹೇಬ್ರ ಯುಕ್ತಿ ನೋಡಿ. 
ಸಿನಿಮಾ ಪ್ರಿಂಟ್‌ಗಳ ಮೇಲಿನ ಅಬ್ಕಾರಿ ಸುಂಕನ ತೆಗೆದು ಹಾಕಿ, ಪಂಜಾಬಿನ 


ಥಿಯೇಟರುಗಳಿಗೆಲ್ಲಾ ಪ್ರಿಂಟುಗಳು ಹೇರಳವಾಗಿ ದೊರೆಯೋ ಹಾಗೆ ಮಾಡಿದ್ದಾರೆ. 
ಇನ್ನೂ ಉಗ್ರವಾದಿಗಳ $0ur೮ೀಗೇ ಬಿತ್ತಲ್ಲ ಏಟು. 


ನಿರಂದ್ಕೋಗ ಸಮಸ್ಯೆಗೆ ಎಕನಾವಿಕ್‌ ಪರಿಹಾರ ಇಲ್ಲ ಅಂದೆ. ವಿವರಿಸ್ತೇ 

ಕೇಳಿ. ದೇಶದ ಅಸಂಖ್ಯಾತ ನಿರುದ್ಯೋಗಿಗಳಿಗೆ ಬಂಡವಾಳ ಹಾಕಿ ಕಾರ್ಯಾನೆ 
ಸ್ಥಾಪಿಸಿ ಕೆಲಸ ಕೊಡೋದಂ ನಮ್ಮ ಬಡ ದೇಶಕ್ಕೆ ಆಗದ ಮಾತಂ. ಆದ್ರೆ ಕೆಲಸ 
ಯಾಕೆ ಬೇಕು? ಮುಖ್ಯವಾಗಿ ಬೇಕಾಗೋದಂ ಎರಡು ಹೊತ್ತು ಊಟ ತಾನೆ? 
ದೇಶದಲ್ಲೆಲ್ಲಾ ಅನ್ನಛತ್ರಗಳನ್ನ ಕಟ್ಟಿಬಿಟ್ಟೆ, ಕಡಿವೆಂ ಖರ್ಚಿನಲ್ಲಿ ಸಮಸ್ಯೆನ ಬಗೆ 
ಹರಿಸಬಹಂದು, ಇನ್ನು ಬೇಕಾದದ್ದು shelter ಅಥವಾ ನೆರಳು. ಕೋಟ್ಯಾಂತರ 
ಜನರಿಗೆ ಮನೆ ಕಟ್ಟಿಸೋ ಬದಲು, ದೇಶದ ರಸ್ತೆಗಳಲ್ಲೆಲ್ಲಾ ಸಾಲುಮರಗಳನ್ನ 
ನೆಡೆಸಿದ್ರೆ ಎಲ್ಲರಿಗೂ ಬೇಕಾಗೋ ಅಷ್ಟು ನೆರಳಂ ತಾನಾಗೇ ಸಿಗುತ್ತೆ, 


ಅದಕ್ಕೇ ನಾನು ಹೇಳಿದ್ದು historic solution ಬೇಕು ಅಂತ, ನಮ್ಮ ದೇಶದ 
ಚರಿತ್ರೆ ನೋಡಿದ್ರೆ, ಚಕ್ರವರ್ತಿ ಅಶೋಕನಿಂದ ಹೆಡಿಮ ಪಾಳೇಗಾರ ಮಾರ ನಾಯಂಕ 
ನವರೆಗೂ, ಯಾವರಾಜ, ಮಹಾಜರೆಲ್ಲ ಸಾಲುಮರಗಳನ್ನ ನೆಡೆಸಿದರು, ಅನ್ನ 
ಛತ್ರ ಕಟ್ಟಿಸಿದರಂ, ಕಾಲುವೆಗಳನ್ನ ತೋಡಿಸಿದರಂ ಅಂತ; ಮೇಲಿಂದ ಮೇಲೆ 
ಅವರ economic strategy ಸ್ಪಷ್ಟವಾಗಿ ಕಂಡುಬರುತ್ತೆ. ನಾವು ಮರೆತಿದ್ದಿ. 
ಈಗ ನಮ್ಮ ಘನ ಸರ್ಕಾರದೋರು ಒಂದೊಂದಾಗಿ ಜಾರಿಗೆ ತದ್ರಿದಾರೆ ಅಷ್ಟೆ ಕ. 
ಪೆಟ್ಟೋಲ್‌ ರೇಷನ್‌, ಸಿನಿಮಾ, ಅಬ್ಕಾರಿ ರಿಯಾಯಿತಿ ಕೇವಲ ಮೊದಲ ಹಂತ 
ಗಳು. ಸಾಲಂಮರ, ಅನ್ನಛತ್ರ ಮಂಂಬರಂವ ಆಕರ್ಷಣೆಗಳು. ಯಾಕೆ ಹೇಳುಕ್ಕೆ 


LAS 


ಬಂದೆ ಅಂದ್ರೆ, ಟೆರರಿಸ್ಟ್‌ ಅಂದ್ರೆ ಸಹಾನುಭೂತಿ ಇರಬೇಕು ಕಣ್ರೋ, ಹೆದರ್ಕೊ 


24 


ಬಾರ್ದೂ........” 
“ಢಂ” ಅಂತ ಶಬ್ದ ಕೇಳಿಸಿತಂ. 


ದೇವೂ ಬೆದರಿ, ಬೆಚ್ಚಿಬಿದ್ದ ಹಿಂದೆ ನೋಡಿದ, ಸಿಡಿದ ಶಾಂಪೇನ್‌ 
ಬಾಟಲಿನ ಕಾರ್ಕನ್ನು ಜೋಸೆಫ್‌ ಬಗ್ಗಿ ತೆಗೆಯುತ್ತಿದ್ದ. 


ದೇವು ಹೇಳಿದ ಗstoric solution್ನ ಮೆಲುಕುತ್ತಾ ನಾನು ಮನೆಗೆ 
ನಡೆದೆ. 


ಬೆಳ್ಜೆ ಬೆಳೀತು ಅಕಾಶ್ಚೆತ್ರ 

ಎ 
ಒಂದು ತೆಂಗಿನ್‌ ವಂರ 
ಸೂರ್ಯನ್‌ ಹತ್ರ ಮುಟ್ಟದ್ಯೂಡೈ 
ಉರೀತ್‌ ಪರಾಪರ 
ಅದ್ರ ಬೂದೀನ್‌ ತುಂಭ್ತೂಂದಜ್ಜಿ 
ನೂರಂ ಸಂವತ್ಸರ 
ಅಜ್ಜಿಗ್‌ ಹೇಳ್ತು ತೆಂಗಿನ್‌ಮರ 
`ಬೇಡ್ಕೊ ನೀನೊಂದ್‌ ವರ' 
ಅಜ್ಜಿ ಅಂದೂ “ಮುಂದಿನ್‌ ಜನ್ಮ 
ನಾ ವಧುವಾಗ್ಲಿ, ನೀನ್‌ ವರ' 

—ಸುಮನೇಂದ್ರ ನಾಡಿಗ್‌ 


25 
ಅನಿಸಿಳೆಗಳು 


ಕುಮಾರ ಚಲ್ಮ 





ಗಂಭೀರ ಪದ್ಯ ಬರೆಯಂವುದೆಂದರೆ 
ವೃದ್ಧ ಮೌನದಲೇ ನಂಡಿದಂತೆ. 
ವಿನೋದ ಪದ್ಯ ಬರೆಯುವುದೆಂದರೆ 
ಮೊದಲ ರಾತ್ರಿ ಕಳೆದ 

ವಧಂ-ವರ 

ನೋಡಿ ನಕ್ಕಂತೆ 


ಪರಸ್ಪರ! 


ವಂಹಾಜನರೇ.,,., 
ಎನ್ನುತ್ತಾರಲ್ಲ 

ಮಂತ್ರಿಗಳು ಭಾಷಣ ಮಾಡಂತ್ತ 
ಏಕೆ? 

"'ಜನ' ಎಂಬ ಶಬ್ದ 
ನಪುಂಸಕಲಿಂಗ-ಅದಕ್ಕೆ 


ಉದಾರವಾದಿ 
'ಎಂದರೆ 

“ಉಡದಾರ' ದಲ್ಲಿ 
ಡ 

ಕಳಕೊಂಡು 

ಕೌಪೀನ ಕಟ್ಟೋರಂ€$ 
ದಾರವಿಲ್ಲೆ 


'ಬೆತ್ತಲಾದವ, 


26 


ಇವನಾರವ 
ಇವನಾರವ 


ಹಾಡ 
ಇವದ- 


ಇವನಾರವ 
ಇವನಾರವ 
ಇವನವರವ- 


ಕೆಪಿ. 


ಇವನಾರವ. 
ಇವನಾರವ. 

ಇವ- 

ನಮ್ಮವ, 

ಇವ- 

ನವಮ್ಮಾವ, 
ಇವನವರವ 
ಎನ್ನದ-ನಾನಂ : ಪಿಕ 


ಇ 


ಲೇ 

ಹುಡಂಗಿ- 

ಸಣ್ಣಲ್ಲಿ ನನ್ನನ ಡೆ 
ತ್ಲಿಕ್‌”ಇಸಂ 

ಅಂದರೆ 

ಕಾಲಲ್ಲಿ ನಿನ್ನ 

“ಕ್‌” ಇಸಂತ್ಲೇನೆ ಅಂದಳು. 


27 


ಶರೀಫ*ಗೀತೆ 
—*. ಎನ್‌. ನಾಗೆರಾಜ್‌ 





ನಿನ್ನ ಗದ್ದುಗೆ ಮೋಲೆ ನಿತ್ಯ ಮಲ್ಲಿಗೆ ಮೊಗ್ಗು, 
ಹಗಲು ತಣ್ಣನೆ ನೆರಳು ; ಹಕ್ಕಿ ಹಾಡು. 
ನಿನ್ನ ಹಾದಿಗೆ ಹೂವು ಚೆಲ್ರಿತಮರಾವತಿಯಂ 
ಪಾರಿಜಾತದ ಘಮಲು-ಹೆಜ್ಜೆ ಪಾಡು. 


ಗೋವಿಂದ ಗುರುಪಾದ ಹಠಸಿದಾಶೀರ್ವಾದ 
ಎಡಕೆ ಖಾದರಲಿಂಗ ಬಲಕೆ ಜನಿವಾರ. 
ಮೊಹರಮ್ಮಿನುರುಸಂ ರಮಜಾನ ಚಂದ್ರನ ಜತೆಗೆ 
ರಾಮನವವಿಂಯ ಭಜನೆ ಪೂಜೆ ಪನಿವಾರ. 


ಗಿಡಗುಡ್ಡ ತಿರಂಗುತಿಹ ಕಾಡಂ ಕಂದಂರೆಯನೇರಿ 
ಏನಂ ಸುಖ ಪಟ್ಟಳೋ ಫಾತಿಮಾ ಬೀ? 
ಎಲ್ಲರಂಥವನಲ್ಲದಂಥ ಪುರಂಷನ ಕೂಡಿ 
ಹೊತ್ತಿ ಉರಿದಿರಬಹಂದು ಎದೆ ಅಲಾಬಿ. 


ಕಾರಡಗಿ ಕತ್ತಲಲಿ ಹೆಡೆ ಬಿಟ್ಟ ಹಾವನ್ನ 
ಕುಣಿಸಿ ಮಣಿಸಿದ ಸಾಲಿಗಂಡಿ ಮಾಸ್ತರ, 
ಗುರುಪದಕೆ ಹಚ್ಚಿ ಹಣೆ ಮತ್ತೆ ಕಲಿತಿದ್ದೇನು? 
ಅರ್ಧಮಾತ್ರೆಯ ಸಹಿತ ಮೂರಕ್ಷರ, 


ಶಿಶುನಾಳಧೀಶನೆದೆ ಸೊದೆಯಂಂಡ ಗಂಡಂ ಮಗ 
ಅಭ್ಯಾಸಿ, ಉಪವಾಸಿ ಉಂಡು ಬಳಸಿ, 
ಚೆಲ್ಲಿದಲಿಗರಿ ನಡಂವೆ ಅರಳಿ ಬೆಡಗಿನ ಬಳ್ಳಿ 
ಕಂಪು ಸೂಸಿದ ಬಗೆಯೆ ಶಂದ್ಹ ದೇಸಿ 


28 


ಗುರು ಕೆರದಿ ತೋರಿದುದ ಶಿರದಲ್ಲಿ ಹೊತ್ತಲೆದ 
ಗರಡಿ ಸಾಧನೆ ಜಗಕೆ ತಿಳಿಯಲಿಲ್ಲ, 

ಆ ಆಯೋಧ್ಯೆ ಸೆರಗಿನಲ್ಲಿ ಕಟ್ಟಿದೆ ಕೆಂಡ; 
ಆಸ್ಟೋಟಕೇನಂ ಬಲಿ-ಯಾವ ಬಲ್ಲ? 

ಥನ್ಯ ನೀ ಕವಿ ಸಂತ, ಕನ್ನಡದ ಕಬೀರ, 
ತತ್ವಲೋಕದ ಖಲೀಫ ಓ ಶರೀಫ! 

ವರಕವಿಯ ಮುಂದೆ ನರಕವಿಯ ನರಿಯಾಳೆ? 


ಉದ ಕ್ತ ಎ 
ನಿನ್ನ ಬಣ್ಣಿಸಲಳವೆ-ಈ ಬೇವಕೂಫ? 








ಒಗಬಿನೆ ಹಾಡು 
(ಬಲಿತವರಿಗೆ ವಾತ್ರ) 
--ಹಾ. ಮೈ. ಸೂರಿ 





ಕೌಶಲದ ಹಾಡನಂ ನಾ ಓದುವೆನಂ ಕೇಳು 
ಕನ್ನಡದ ಜಾಣ ಮರಿ ನೀ ತಿಳಿದಂ ಹೇಳು. 


ನಾಲ್ಕೂ ಕಾಲಂಂಟಂ ಪ್ರಾಣಿ ನಾನಲ್ಲ 
ಬೆನ್ನುಂಟಂ ಹೊಟ್ಟೆಯೇ ಇಲ್ಲ 
ಧಿಮಾಕಿನಲಿ ನನ ಮೇಲೆ ಕೂರಂವರು ಎಲ್ಲ 
ಬಂದ್ಧಿ ವಂತರು ನೀವು ಇದು ಏನಂ ಹೇಳಿ, 


ನೀ ಹೇಳಿದಾ ಬೆಡಗು “ಕುರ್ಚಿ” ಕಾಣಣ್ಣಾ 

ನಾನೊಂದು ಬೆಡಗ ಹೇಳುವೆನು ಕೇಳಣ್ಣ 
ತೋಳುಂಟ: ಕಾಲಿಲ್ಲ ಶಿರಹರಿದ ವಂಂಡ 
ಮೈಯೊಳಗೆ ಅಲ್ಲಲ್ಲಿ ಪನ್ನೀರ ಹೊಂಡ 
ಮೆಲ್ಲನೆ ಬಂದು ಹೆಂಗಳೆಯರನಪ್ಪಿಕೊಂಡ 
ಕಾಮನರಗಿಣಿ ತಾ ಬಲಂ ಪ್ರಚಂಡ! 

ನೀ ಹೇಳಿದಾ ಬೆಡಗು “ರವಿಕೆ” ಕಾಣಣ್ಣ. 

ಇದ ನೋಡದಾ ರಸಿಕರನು ನಾ ಕಾಣೆನಣ್ಣ! 


29 


ಸುಲ್ತಾ ನನ ಕರವಾಳ 





ಭಗವಾನ್‌ ಗಿದ್ದಾನಿ ಬರದ "ಟಿಪ್ಪು ಸೂಲ್ತಾನನ ಖಡ್ಡ' ಕಾದಂಬರಿ 
ಆಧಾರಿತ ಟಿವಿ ಸೀರಿಯಲ್‌ ಇಷ್ಟರಲ್ಲಾಗಲೇ ಪ್ರಸಾರವಾಗಬೇಕಾಗಿತ್ತು. ವಿವಾದದ 


೨ 


ಶ್ರ 
ಸುಳಿಯಲ್ಲಿ ಸಿಕ್ಕಿರುವ ಆ ಸಾಹಿತ್ಯ ಕೃತಿಯನ್ನು ನೋಡಲು ಆಗದಿದ್ದರೇನಂತೆ, ಕನ್ನಡ 
ದಲ್ಲಿ ಈಚೆಗೆ ಟಿಪ್ಪೂ ಜೀವನವನ್ನು ಆಧರಿಸಿ ಕೆಲವು ಕಾದಂಬರಿಗಳು ಪ್ರಕಟವಾಗಿವೆ. 
ಇವುಗಳನ್ನು ಓದಿ ನೀವು ತೃಪ್ತಿಪಡಬಹುದು, ತಮ್ಮ ಅನುಕೂಲಕ್ಕಾಗಿ ಈ 
ಕಾದಂಬರಿಗಳ ಕಿರು ಪರಿಚಯ ಮಾಡಿಕೊಡುತ್ತಿದ್ದೇವೆ. 


“ಹರಕಲು ಚೆಡ್ಡಿ'....ದಲಿತ ಸಾಹಿತಿ ಚಿಂದಯ್ಯನವರ ಚೊಚ್ಚಿಲು ಕೃತಿ.ಟಿಪ್ಪೂ 
ಸಂಲ್ತಾನನ ಜೀವನಕ್ಕೆ ಅದು ಸಂಬಂಧಿಸಿದ್ದರೂ, ಸಾಹಿತಿಯ ಗಮನ ಮುಖ್ಯವಾಗಿ 
ಟಿಪ್ಪೂ ತಂದೆಯ ಬಾಲ್ಯ, ಅಲ್ಲಿನ ಬಡತನ, ಈ ಬಡತನದ ಬೇಗೆಯಲ್ಲಿ ಹರಕಲು 
ಚೆಡ್ಡಿ ಹಾಕಿಕೊಂಡಿದ್ದಾಗ ಅವರಿಗಾದ ಅವಮಾನ, ಅವರ ಬಗೆಗೆ ಸುತ್ತಲಿನ 
ಸಮಾಜದ ಕ್ರೂರ ನಿರ್ಲಕ್ಷ್ಯ ಇವುಗಳತ್ತ ಇದೆ. ಶ್ರೀರಂಗಪಟ್ಟಣದ ಸಂತ್ತಮಂತ್ರಿನ 
ಗ್ರಾಮ್ಯ ಭಾಷೆಯ ಮಣ್ಣಿನ ವಾಸನೆ ಪುಟಪುಟಗಳಲ್ಲೂ ನಿಮ್ಮಿ ಮೂಗನ್ನು 
ತುಂಬಂತ್ತದೆ. 


“ಒಂದು ಕೊಡ ರಕ್ತ”... ಈಗಾಗಲೇ "ಮೂರು ಹನಿ ನೆತ್ತರು' ಸಣ್ಣ....ಕತೆ, 
"ಬಟ್ಟಲಂ ತಂಂಬಾ ರಗುತ' ನಾಟಕ, “ನೆತ್ತರ ಹೊಳೆ'ಕಪನ ಸಂಕಲನ ಪ್ರಕಟಿಸಿರುವ 
ಬಂಡಾಯ ಸಾಹಿತಿ ಕ್ರಾಂತಿಕುಮಾರರ ಹೊಚ್ಚ ಹೊಸ ಕಾದಂಬರಿ. ಮುಖ್ಯವಾಗಿ 
ಟಪ್ಪೂ ಸುಲ್ತಾನನ ಕತ್ತಿ, ವೈರಿಗಳ ರಕ್ತ ಹರಿಸುವುದಕ್ಕಿಂತ ಉಳ್ಳವರ ರಕ್ತ ಹರಿಸಲಂ 
ಪ್ರಯಂತ್ನಿಸಿತ್ತು, ಟಿಪ್ಪೂಸುಲ್ತಾನನಿಗೆ ನೆಲದ ದಾಹವಿರಲಿಲ್ಲ. ಶೋಷಕರ ಎರುದ್ಧ 
ಸೇಡಿತ್ತಾ ಎನ್ನುವುದನ್ನು ಲೇಖಕರು ಪ್ರಭಾವಶಾಲಿಯಾಗಿ ಚಿತ್ರಿಸಿದ್ದಾರೆ, ಮೂರು 
ಹನಿಯಿಂದ ಬಟ್ಟಲು ಆಲ್ಲಿಂದ ಹೊಳೆ ಈ ರೀತಿ ಪ್ರಗತಿ ತೋರಿಸಿದ್ದ ಲೇಖಕರ ' 
ಈಗ ಕೊಡಕ್ಕೆ ಬಂದಿದ್ದು ಒಂದು ರೀತಿಯಲ್ಲಿ ಹಿಂಜರಿತವಲ್ಲವೇ ಎಂದು ಕೆಲವರಿಗೆ 
ಅನುಮಾನವಿರಬಹುದು. ಆದರೆ ಕ್ರಾಂತಿ ಮತ್ತು ಅದಕ್ಕೆ ಅನಿವಾರ್ಯವಾದ ರಕ್ತದ 
ಓಕುಳಿ ಲೇಖಕರ ಮೂಲ ಕಾಳಜಿ. ಈ ಮೂಲಭೂತ ಉದ್ದೇಶವನ್ನು ಅವರು 
ಒಂದಂ ಕ್ಷಣವೂ ಮರೆಯುವುದಿಲ್ಲ ಎನ್ನುವುದಕ್ಕೆ ಈ ಕಾದಂಬರಿ ಪುಟಪುಟಗಳಲ್ಲೂ 
ಸಾಕ್ಷಿ ಒದಗಿಸುತ್ತದೆ. 


30 


"ಕತ್ತಿ ಮತ್ತು ವೃತ್ತ' ಅನಿರ್ಧಾರ ಅವರ ಪ್ರತೀಕಾತ್ಮಕ ಕಾದಂಬ . ಇಲ್ಲಿ 
ಕತ್ತಿ ವೈರಿಗಳ ತಲೆ ತರಿಯಂವ Es ಜೀವನ ರೀತಿಗೆ, ಒಂದು 


ಮನೋಭಾವಕ್ಕೆ ಪ್ರತೀಕ, ವೃತ್ತ ಯಾಷುದಕ್ಕೆ ಪ್ರತೀಕ ಎಂದು ಈ ಚಿಕ್ಕ 
ಪರಿಚಯದಲ್ಲಿ ಹೇಳುವುದಕ್ಕೆ ಸ್ಥಳಾವಕಾಶವಿಲ್ಲ. ಟಿಪ್ಪೂ ಸುಲ್ತಾನ ರಣರಂಗದಲ್ಲಿ 

ಮಲಗಿರುವಾಗ ಆವನಿಗೆ ಬರುವ ಯೋಚನೆಗಳನ್ನ್ನ ಲೇಖಕರು ಪ್ರಜ್ಞಾಪ್ರವಾಹ 
ತಂತ್ರದಲ್ಲಿ ನೂರಾ ಅರವತ್ತು ಪುಟಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅತಿ ಆಧುನಿಕ ಮನೋ 
ವಿಜ್ಞಾನ ವಿಚಾರಗಳ ಜೊತೆಜೊತೆಗೆ ಡೈಲೆಕ್ಟಿಕ್‌ ಮೆಟೇರಿಯಲಿಸಂ, ಎಕ್ಸಿಸ್ಬೆನ್‌ 
ಹಿಯಲಿಸಂ, ಜಿಡ್ಡು ಕೃಷ್ಣಮೂರ್ತಿಯವರ ದರ್ಶನ, ಓಷೋ ವಿಚಾರಗಳು, 
ಇತ್ಯಾದಿಗಳ ಒಂದು ವಿಚಿತ್ರ ಕಲಬೆರಕೆ ನಿಮಗೆ. ಅರ್ಥವಾಗದಿದ್ದರೆ, ಈ 
ಕಾದಂಬರಿಯ ಬಗೆಗೆ ಈಗಾಗಲೇ ಬಂದಿರುವ ಹದಿನಾರು ವಿಮರ್ಶಾ ಲೇಖನಗಳ 
ಸಹಾಯ ಪಡೆಯಬಹಂದಂ. 


“ಒಂದು ಬಳ್ಳಿ-ಎರಡು ಹೂವು' ಲಲನಾವಂಣಿಯವರ ಇದೇ ಕ್ಯಾಲೆಂಡರ್‌ 
ವರ್ಷದ ಹದಿನೇಳನೆಯ ಪ್ರ ಷ್ಟ... ಸಂರಸ, ಸಂರಮ್ಯ, ಸಮನೋಹರ ಕಾದಂಬರಿ. 
ಸಂಲ್ತಾನನ ಮಹಿಳೆಯರು ಮತ್ತು ಅವರ ಹತ್ತಿರವಿದ್ದ ಒಡವೆ, ಸೀರೆಗಳ, ಅವರ 
ಮಹಲಂಗಳ ಭವ್ಯ, ದಿವ್ಯ ನಿರೂಪಣೆ ಇಲ್ಲಿನ ವಿಶೇಷ. ಟಿಪ್ಪೂ ರಣರಂಗದಲ್ಲಿ ಕತ್ತಿ 
ಬೀರುತ್ತಿದ್ದ. ಆದರೆ ಆತ ಹೆಚ್ಚಿನ ವಿಜಯ ಸಾಧಿಸಿದ್ದು ತನ್ನ ಮಂಗಂಳ್ನಗೆಯಿಂದ 
ತನ್ನ ವಂಡದಿಯರ ಚಿಕ್ಕ ಚಿಕ್ಕ ಆಸೆಗಳನ್ನು ಸಂತೋಷದಿಂದ ಕಾರ್ಯಗತಗೊಳಿಸಂ 
ತ್ತಿದಂದರಿಂದ ಎಂದು ಲೇಖಕಿ ತೋರಿಸಿದ್ದಾರೆ. ಸುಲ್ತಾನ ತನ್ನ ಬೇಗಂ ಬಯಸಿದ್ದ 
'ಒಂದಂ ಬಳ್ಳಿ ಎರಡಂ ಹೂವು' ಡಿಸೈನ್‌ ಇರುವ ಒಂದಂ ವರೂಗಬೆಟ್ಟಿಗಾಗಿ, ಕೇರಳ 
ವನ್ನು ಗೆದ್ದು ಅಲ್ಲಿನ ಅಕ್ಕಸಾಲಿಗರನ್ನು ವಶ ಮಾಡಿಕೊಂಡ ಎಂದಂ ಹೇಳಂವ ಲೇಖಕಿ 
ಇತಿಹಾಸಕ್ಕೆ "ಒಂದು ಹೊಸ ಪುಟ ಸೇರಿಸಿದ್ದಾರೆ. 


31 


ಯಾತ್ರಿಕರ ಪತ್ರ 





ಶಿಂಗಾರಗೇರಿ ಶಿಂಗಾರಮ್ಮನ ಪ್ರಸಂಗ-ನಮ್ಮನ್ನು ತಲಕಾಡಿನತ್ತ ವದ್ದು ಸಾಗ 
ಹಾಕಿತ್ತು, ಬಹಳ ಸಮಯ ನಮ್ಮ ಬುದ್ದಿ ಸ್ಥಿವಿ ತಕ್ಕೆ ಬರದೆ-ಗೊಂದಲಕ್ಕೊಳ 


ಕ 
ಗಾಗಿತ್ತು. 


“ರಾಜಾ-ರಾತ್ರಿ ನಾವು ಕಂಡಿದ್ದೆಲ್ಲಾ-ಆ ಮಂಜಣ್ಣ-ಶಿಂಗಾರಮ್ಮನ ಭೂತ 
ತಿಂದು ಬಿಟ್ಟಿದ್ದ ಖಾಲಿ ತಟ್ಟೆ-ಇವೆಲ್ಲ ನಿಜವಾ ಅಥವಾ ಕನಸೋ!” ಕೇಳಿದೆ. 


“ಹಾಗಾದ್ರೆ ಮಂಸಾಫಿರ್‌ಖಾನೇನೇ ಕನಸಿರಬೇಕಂ” ಅಂದ ಚಂದಿ, 


““ವಂಂಜ-ಶಿಂಗಾರಿ ಖಾನೆಯೊಳಗೊ-ಖಾನೆ ಶಿಂಗಾರಿ ಮಂಜರೊಳಗೋಃ 
ಖಾನೆ ಮಂಜ ಶಿಂಗಾರಿಗಳೆರಡು ಭಟ್ಟನ ಗುಪ್ತರೊಳಗೊ-ಯಾರು ಬಲ್ಲರು?” ಅಂತ 
ರಾಜ ದಾಸ ಸಾಹಿತ್ಯವನ್ನೇ ನಂಡಿದ. 


ಸುಮಾರು ಮೂರು ಕಿಲೋಮೀಟರ್‌ ದೂರ ನಾವು ತುಳಿದಿರಬಹುದು 
ಲ್ರೋ ನೋಡ್ರೋ ಅಲ್ಲಿ, ನಮ್ಮ ಮುಸಾಫಿರ್‌ಖಾನೆ ಭೂತಗಳಂ!-ಅಂತ ಚಂದಿ 
ದಿಢೀರಂತ ಸೈಕಲಿಂದಿಳಿದ. | 


ರಾಜಾ-ನಾನೂ ಇಳಿದೆವು. ಹೌದು ಕೇವಲ ಒಂದು ಕ್ರಿಕೆಟ್‌ ಪಿಚ್ಚಿನಷ್ಟು 
ದೂರದಲ್ಲಿ ನಮ್ಮ ಮುಂದೆ ಒಬ್ಬ ಹಂಡುಗ ಒಬ್ಬ ಹೆಂಗಸು ನಡೆದು ನಡೆದು 
ಹೋಗುಂತ್ತಿದ್ದರಂ. ಹಿಂಬದಿಯಿ.೦ದ ನೋಡಿದರೆ-ಬಿಲ್‌ಖುಲ್‌ ಮುಸಾಫಿರ್‌ಖಾನೆಯ 
ಹುಡುಗ-ಮಂಜಣ್ಣನ ಹಾಗೇ ಆಕಾರ-ಮೈಕಟ್ಟು. ನಾವು ಯಾರೂ-ಬೆಳಗಿನ ರಖಾವ 
ನಾಷ್ಟಾ ಮುಗಿಸಿದ ಹೆಣ್ಣಿನ ಮುಖ ನೋಡಿರಲಿಲ್ಲ. ಆದರೆ-ಈ ಹೆಣ್ಣೇ ಆ ಹುಡುಗ 
ಹೇಳಿದ ಶಿಂಗಾರಿ ಭೂತದ ಹೆಣ್ಣಿರಬಹುದು ಎಂದೆನ್ನಿಸಿತ್ತು 


“ಅವರೇ ಮಂಜ-ಶಿಂಗಾರಮ್ಮ ಅಂತೀಯ?” ಚಂದೀನ ಕೇಳಿದೆ. 


*ಅದಕ್ಕೆ ಅನುಮಾನವೇ ಇಲ್ಲ-”ಬಾ ನೇರವಾಗಿ ನೋಡೋಣ- ಆಂತ ಹೇಳಿ- 
ಚಂದಿ ತನ್ನ ವಾಹನವೇರಿ ಒಲಿಂಪಿಕ್‌ ವೇಗದಲ್ಲಿ ಚಾಲಿಸಿ ಆ ಪಾದಚಾರಿಗಳಿಗೂ 
ಮಂಂದೆ ತುಸು ದೂರದಲ್ಲಿ ಇಳಿದು ನಿಂತ ನಾನೂ ರಾಜಾ-ಚಂದೀಸ ಸೇರಿಕೊಂಡೆವು. 


ಚಿ 


ಆ ಹುಡುಗ-ಹೆಂಗಸು ನಮ್ಮ ಹತ್ತಿರ ಬಂದರು-ಹೌದಂ-ಜಿಲ್‌ಖಂಲ್‌ ಮಾಣಿ 
ಕಮ್‌ ಮುಟಿ ಮಂಜಣ್ಣನೇ! ಹಿಂದಿನ ರಾತ್ರಿ ನಮ್ಮ ಸೇವೆ ಮಾಡಿದ್ದ ಹೈದನೇ! 

"ಮಂಜಣ್ಣಾ!” ರಾಜ ಕರೆದ. 

ಆ ಹಂಡುಗ-ಹೆಂಗಸು ನಮ್ಮನ್ನು ಕಣ್ಣೆತ್ತಿ ಕೂಡ ನೋಡದೆ-ಗಮನಿಸಲೇ 


೨೨ 


"ಮಂಜಣ್ಣ -ಶಿಂಗಾರಗೇರಿ ಮಂಜಣ್ಣಾ-- 
ಪ್ರಯೋಜನವಾಗಲಿಲ್ಲ, 
“ಮಂಜಣ್ಣಾ....ತಾಯೀ....ಸ್ವಲ್ಪ ನಿಲ್ಲಿ” ಅಂತ ಕೂಗಿಕೊಂಡ ಚಂದಿ. 
ಇಬ್ಬರೂ ನಿಂತರಂ. 

“ಯಾರನ್ನ ನೀವು ಕರೆದದ್ದು?” ಹೆಂಗಸಂ ಕೇಳಿತು, 


ಈ “ಹಂಡಂಗ ಮಂಜಣ್ಣನಲ್ವೆ? ಶಿಂಗಾರಗೇರಿ 'ಮಂಸಾಫಿರ್‌ಖಾನೆ ಮೇಟಿ 
ಹುಡಂಗ್ಗೃ.” 


ಹೆಂಗಸು ಹಂಡಂಗನ ಕಡೆ ನೋಡಿದಳು. 

“ಏನ್ಲಾ ಈ ಜನ ಹೇಳ್ತಿರೋದಂ?” ಕೇಳಿದಳಂ, 

“ನಂಗೊತ್ತಿಲ್ಲ-ಯಾವ ಶಿಂಗಾರಗೇರಿನಸ್ರ ನೀವು ಯೇಳ್ವಿರೋದು? ಆ ಎಸ್ರಿನ 

ಊರೇ ಈ ಸೀಮ್ಯಾಗಿಲ್ಲ” ಅಂದ- ಚಾಲಾಕಂ ಹಂಡಂಗ. 

“ಹಿಂದಿನ ಊರಪ್ಪಾ-ಅಲ್ಲಿ ಬಸ್‌ಸ್ಟಾಂಡಿದೆ-ಒಂದು ಭಟ್ಟರ ಹೋಟ್ಲಿದೆ- 
ಪಕ್ಕದಲ್ಲಿ ಮುಸಾಫಿರ್‌ ಖಾನೆ ಇದೆ-ಅಲ್ಲಿ ಬಿಲ್‌ಖುಲ್‌ ನಿನ್ನ ಹಾಗೇ ಇರೋ 
ಹಂಡಂಗ-ಮಾಣಿ, ಕೆಲ್ಸ-ಮೇಟಿ ಕೆಲ್ಸ ಮಾಡ್ತಾನೆ-ನಿನ್ನೆ ರಾತ್ರಿ ನಾವು.... 


“ಬರ್ಲಾ-ನಮ್ಮ ಬಸ್‌ ಬಂತಂ-ಈವಯ್ಯನತ್ರ ನಮಗೇನಂ ಮಾತಂ?''-ಅಂತ 
ಕಿರ್ಲುತ್ತಾ-ಆ ವಂಹತಾಯಿಂ-ಆ ಕಡೆ ಕೆಎ್ಮಕೊಂಡಂ ಕೆ,ಎಸ್‌.ಆರ್‌.ಟಿ.ಸಿ, ಬಸ್ಸನ್ನು 
ನಿಲ್ಲಿ-ಆ ಹುಡಂಗನ್ನ ಎಳ್ಕೊಂಡು ಬಸ್‌ ಹತ್ತಿಬಿಟ್ಟಳು, 


ಬಸ್‌ ಹೊರಟಾಗ- ಆ ಇಬ್ಬರೂ ನಮ್ಮ ಕಡೆ ನೋಡುತ್ತಾ ತುಂಟಂನಗೆ 
ಬೀರಿದ ಹಾಗೆ ಕಂಡಿತು. ಶಿಂಗಾರಗೇರಿ ಸಮಸ್ಯೆ ಹಾಗೇ ಉಳಿಯಿತು, ಮೊದಲೇ 
ತಲೆ ಕೆಟ್ಟಿದ್ದ ನಮಗೆ ಈಗ ಬಂದ್ಧಿಭ್ರವಂಣೆಯೂ ಆಯ್ಲಿ. 


33 


“ರಾಜಾ-ನಿನ್ನ ದಾಸರ ಪದಕ್ಕೆ ಈಗ ಆ ಭಟ್ಟನ್ನೂ ಊರನ್ನೂ ಸೇರಿಸು- 
ಮಂಜು ಶಿಂಗಾರಿ ಖಾನೆ ಭಟ್ಟ ಶಿಂಗಾರಿಗೇರಿ-ಆದ್ರೆ ಸಧ್ಯದಲ್ಲಿ ಬೇಡ” ಅಂದ ಚಂದಿ. 


ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಒಬ್ಬ ಪರಂಗಿ ಹಣ್ಣುಗಳನ್ನು 
ಎಳೆನೀರು ಕಾಯಿಗಳನ್ನ ಮಾರುತ್ತ ಕೂತಿದ್ದ.  ಒಂದಂ ಪರಂಗಿಹಣ್ಣನ್ನು ಕೊಯ್ಸಿ 
ತಿಂದಂ-ಒಂದೊಂದು ಎಳೆನೀರು ಕುಡಿದೆವು. ನಮ್ಮ ಹೊಟ್ಟೆ ತಣ್ಣಗಾದವು. 


""ಯಾವೂರು ನಿವದ್ದು?” ಅಂದ-ಅಂಗಡಿಯವ-ಹಣ್ಣುಗಳ ಹಣ ತೆಗೆದು 
ಕೊಳ್ತಾ 


ಖಂ 


“ಬೆಂಗಳೂರು-ನಿಂದು ಯಾವೂರು?” ಚಂದಿ ಕೇಳಿದ, 
“ಇಲ್ಲೇ ಶಿಂಗಾರಗೇರಿ-'' 


ನನಗೆ ಎಲೆಕ್ಟಿಕ್‌ ಷಾಕ್‌ ತಾಗಿದ ಹಾಗಾಯ್ತು. ರಾಜ ಚಂದಿ ಕೂಡ ಬೆಚ್ಚಿ 
ಬಿದ್ದಿದ್ದನ್ನು ನೋಡಿದೆ. 


“ನಿನ್ನೆ ರಾತ್ರಿ ನಾವು ಅಲ್ಲೇ ಉಳ್ಳ್ಕೊಂಡಿದ್ದು........ ಅಲ್ಲಿ...” 
"ರಾಜ ಚಂದಿ ನನ್ನ ಮಾತನ್ನ ಹಠಾತ್‌ ನಿಲ್ಲಿಸಿದರು. 

ರಾಜ ನನ್ನನ್ನು ತಿವದ, ಚಂದಿ-ಮಧ್ಯೆ ಬಾಯಿ ಹಾಕಿದ್ದೆ. 
“ಏನಪ್ಪ-ನಿನ್ನೂರಿಗೆ ಶಿಂಗಾರಗೇರೀಂತ ಹೆಸರು ಏಕೆ ಬಂತು?'' 


“ನಂಗೊತ್ತಿಲ್ಬ-ಆದ್ರೆ ನಮ್ಮ ತಾತ ಹೇಳ್ತಿದ್ದ-ನನ್ನ ತಾತನ ದೊಡ್ಡಪ್ಪ-ಆ 
ಊರಿನ ಪಟೇಲ್ಪು ಆಗ ಆ ಊರಿನೆಸ್ಟು ಗಿಡ್ಡನ ಕೇರೀಂತ-ನಮ್ಮ ತಾತನ ತಾತನೆಸ್ಟ್ರು 
ಗಿಡ್ಡಪ್ಪಾಂತ. ಒಂದಂ ಬಾರಿ ಸಿರಿಹಟ್ಟೇ ಕಡೆಯಿಂದ ಒಂದು ನಾಟ್ಯದ ಕಂಪ್ನಿ ಬಂತಂತೆ. 
ಅದರಲ್ಲಿ ಶಿಂಗಾರಿ ಅಂತ ರಾಣಿ ಪಾರ್ಟ್‌ ಮಾಡೋಳಿದ್ಲು ನನ್ನ ತಾತನ ದೊಡ್ಡಪ್ಪನ 
ಮಗ ಗಂರಪ್ಪೆ-ಒಂಥರಾ ಕಾಮಣ್ಣ. ನಾಟ್ಯದ ಕಂಪ್ನಿ ಊರು ಬಿಡ್ತು ಶಿಂಗಾರಿ ಇಲ್ಲೇ 
ಉಳ್ಳ್ಯೂಂಡ್ಸು. ಗಂರಪ್ಪ-ಪಟೇಲ ಆದ. ಶಿಂಗಾರಿ ಒಂದಂ ಹೆಣ್ಣು ಮಗು ಹೆತ್ತು- 
ಪ್ರಾಣ ಬಿಟ್ಕಂತೆ. ಅವಳ ಸಮಾಧಿ ನಮ್ಮೂರು ಈಗಿನ ಬಸ್‌ಸ್ಟಾಂಡತ್ತ ಬ್ರತ್ತಂತೆ. 
ಗಂರಪ್ಪ ಈ ಊರಿಗೆ ಶಿಂಗಾರಗೇರೀಂತ ಹೆಸರಿಟ್ಟು ಬೋರ್ಡ್‌ ಬರೆಸ್ಹ'', 


ನನ್ನ ಕುತೂಹಲ ಕೆರಳಿತ್ತು. 
“ಆ ಹೊಟೆಲಂ ಭಟ್ಟರು-ನಿದೇ ಊರಿನೋರೋ?” 


34 


*ಹಾದ್ರ.  ಅವರಜ್ವ-ಶಾನುಭೋಗರಂತೆ. ' ಆದ್ರೆ-ಮಗ ಬಸ್‌ ಸ್ಟಾಂಡ್‌ 
ಬರಂತ್ಲೂ ಹೋಟ್ಲಿಟ್ಟ.. ಈಗಿರೋ ಭಟ್ರಾ-ಮೂರನೇ ತಲೆ 


ಆ.ಬಜ 
1 


ಹಣ್ಣಿನವ-ಇದ್ದಕ್ಕಿದ್ದ ಹಾಗೆ ತನ್ನ ಧ್ವನಿ ತಗ್ಗಿಸಿದ, 


“ಇನ್ನೊಂದಿಸ್ಕ ಗೊತ್ತಾ? ಈಗಿರೋ ಭಟ್ರ ಆ ಶಿಂಗಾರಿ ಮೊಮ್ಮಗಳನ್ನ 
ಕೂಡ್ಕೆ ಮಾಡ್ಕೊಂಡೌರೆ-ಒಬ್ಬ ಮಗ ಕೂಡ ಇದ್ದಾನ್ನೆ._ಅವರಿಗ್ಗೆ..'' 


ಮಂದಿನ ವಿವರ ನಮಗೆ ಕೇಳಂವ ಲಭ್ಯವಿರಲಿಲ್ಲ. ಒಂದಂ ಕೆಎಸ್‌ಆರ್‌ಟಿಸಿ 
ಬಸ್‌ ಬಂದಂ ಅಲ್ಲೇ ನಿಂತಿತಂ, ಒಂದಂ ಕ್ಷಣದಲ್ಲಿ ಬಸ್ಸಿನೊಳಗಿಂದ ಪ್ರಯಾಣಿಕರೆಲ್ಲಾ 
ಇಳಿದಂ-ಎಳೆನೀರಂ ಹೀರಲು ಧಾವಿಸಿದರಂ. ನಾವು ನಮ್ಮ ತಲಕಾಡು ದಾರಿ 
ಹಿಡಿದೆವು. 

“ಬೆಳಿಗ್ಯೆ ನಮ್ಮ ನಾಷ್ಟಕ್ಕೆ ಎಷ್ಟಯ್ಯಾ ಬಿಲ್‌ ಆಯ್ತು? '' ಚಂದಿ ಕೇಳಿದ, 

“ಭಟ್ಟನ ಕೈಗೆ ಒಂದಂ ನೋಟು ಕೊಟ್ಟೆ-ಹತ್ತಂತ ಜ್ಞಾಪ್ಮ”. 

"*ಚಿಲ್ಲೆ ವಾಪಸ್‌ ಕೊಟ್ನಾ?'' 

“ನಾನಂ ಕೇಳ್ಳೇ i 

“ಸರಿ-ಭೂತದ ಭಯಕ್ಕೆ ನಾವು ತೆತ್ತ ಫೈನಂ'' ಅಂದ ಚಂದಿ. 


35 





36 


ಬೇಜವಾಬ್ದಾರಿ ಕಾಗದಗಳು 





— ಅ.ರಾ.ಸೇ. 
ಆಪರಂಜಿ ಸಂಪಾದಕರ ಸ। ಕ| 
ಮಾನ್ಯರೇ, 
ಈಚೆಗೆ ಎ ಸ ಗಡಗಡ ನಡುಗಿಸುವ ಒಂದಂ ಸಮಾವೇಶ ಬೆಂಗಳೂರಿನಲ್ಲಿ 


ಆಯಿತಪ್ಪೇ. ಜಾ ಇದ ಇತ್ತ ನನ್ನ ಅಳಲನ್ನು ತೋಡಿಕೊಳ್ಳುತ್ತಿದ್ದೇನೆ. 


ಈಗ್ಗೆ ಐದಾರು ವರ್ಷಗಳ ಹಿಂದೆಯೇ, ರೂಮ್‌ ಟೆಂಪರೇಚರಿನಲ್ಲಿ ಎಂದರೆ 


M 
ಇಪ್ಪತ್ತೈದು. -ಮೂವತ್ತು ಡಿಗ್ರಿ ಸೆಲ್ಸಿಯಸ್‌ ತಾಪಮಾನದಲ್ಲಿ ಕೆಲಸ ಮಾಡುವ 
ಸೂಪರ್‌ ಕಂಡಕ್ಟರಂಗಳನ್ನು ನಾನಂ ಕಂಡಂಹಿಡಿದು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟೆ, 


ಊಟ 
ಅದನ್ನು ಸಹಿಸದ ವಿದೇಶಿ ವಿಜ್ಞಾನಿಗಳಂ ನನ್ನ ಸಂಶೋಧನೆಯನ್ನೂ ತಂಕಡಾ ತುಕಡಾ 


ಮಾಡಿದರಂ. ಇಲ್ಲವೇ ೇ ಕಡೆಗಣಿಸಿದರು. 


ಬಡತನದ ರೇಖೆಯಿಂದ ಹಲವರನ್ನು ಮೇಲಕ್ಕೆತ್ತಿದ್ದೆ ನಜ ವಿಶ್ವ ಶಾಂತಿಯೇ 
ನಮ್ಮ ಯಂದ್ಚದ ಉದ್ದೇಶ; ಇತ್ಯಾದಿ ಹೇಳಿಕೆಗಳನ್ನು ಆ ವಿಜಸ್ಸೆ ನಿಗಳು ವಿರೋಧಿಸು 
ವುದಿಲ್ಲ: ಏಕೆಂದರೆ ಅವರೆಲ್ಲಾ ಲ್ಯಾಬೊರೇಟರಿ ಕ್ರಿ ಕ್ರಿಮಿಗಳು; ಆವಕ್ಕೆ ಕಂಪನಿಗಳೋ, 
ಸರ್ಕಾರಗಳೋ ಹಣ ಒದಗಿಸುತ್ತವೆ. 


ಆದರೆ ನಾವು ನೋಡಿ ಕೇವಲ ರೂಂ ಟೆಂಪರೇಚರೊಂದನ್ನೇ ಇಟ್ಟಕೊಂಡಂ 
ಪ್ರಯೋಗ ಮಾಡಬೇಕು. 


ಥ್ಯಾಲಿಯಂ, ಯಿಟ್ಟಿಯಂಂ, ಸಂಯುಕ್ತಗಳು ಎಂದರೆ ಶಾಸಕರು, ಆಳರಸರು 
ತಲೆಕೊಡವತ್ತಾರೆ.ಗ್ರಾಂಟಿಗಾಗಿ ಧರ್ಮವನ್ನೇ ತೊರೆಯುವ ಮಹಾ ಸಂಸ್ಥೆ ಗಳಿರುವ 
ನಮ್ಮ ದೇಶದಲ್ಲಿ, ಬಡಪಾಯಿಗಳಾದ ಹೊಟ್ಟೆಪಾಡಿಗೆ ಹೊಡೆದಾಡುವ ನವ್ಮೂ 
ಗತಿಯೇನಂ? ರಷ್ಯದ "SQ್ಣUID' ಅನ್ನು ಒಪ್ಪಿಕೊಂಡರಲ್ಲಾ ಇವರೇನಂ ಅದನ್ನು 
ನೋಡಿದ್ದಾರೆ? 


ಅಲ್ಲದೆ ನಾವು ಕಂಡುಹಿಡಿದಿರುವ ಸೂಪರ್‌ ಕಂಡಕ್ಟರ್‌ ಪ್ರಯೋಗಕ್ಕೆ 
ಎಟಂಕಂವುದಿಲ್ಲ. ಏಕೆಂದರೆ ಇದು ಶೇ. ನೂರು ವಾಹಕ. ಪ್ರಯೋಗ ಸಿದ್ಧವಲ್ಲ, 
ಏಕೆಂದರೆ ಇದರಲ್ಲಿ ವಿದ್ಯುತ್‌ ಪ್ರವಾಹವು ವಾಹಕದ ಇನ್ನೊಂದಂ ತುದಿಯ ಯಾವ 


37 


ಬಿಂದುವಿನಲ್ಲೂ ಲಭ್ಯವಾಗುವುದಿಲ್ಲ. ಖಳನಾಯಕನ ಪ್ರೇಮವಿದ್ದ ಹಾಗೆ! 
ನಾಯಕನಿಗಿಂತ ಹೆಚ್ಚು ತೀವ್ರವಾಗಿ ಪ್ರೀತಿಸುತ್ತಾನೆ, ಆದರೆ ಅದು ನಾಯಕಿಯ 
ವೂನಸ್ಸಿನಲ್ಲಿ ಹೋಗಿ ನಿಲ್ಲದು. 


ಸರಕಾರಿ ಹೇಳಿಕೆಗಳ ಹಾಗೆ: 


ಕಳೆದ ದಶಕದಲ್ಲಿ ನಮ್ಮ ರಾಜ್ಕವೊಂದರಲ್ಲೇ ಅದೆಷ್ಟು ಪಂಪ್‌ಸೆಟ್ಟುಗಳಂ 
ಕೊಳವೆ ಭಾವಿಗಳು ಆಗಿವೆ, ಎಷ್ಟು ದುಡ್ಡು ಖರ್ಚಾಗಿದೆ ಗೊತ್ತೇ? ಪ್ರದೇಶ 
ಸಮಾಚಾರ ಮತ್ತು ಪತ್ರಿಕೆಗಳಲ್ಲಿ ಈ ಬಾಬ ಆಯಿಂತೆಂದು ಘೋಷಿಸಲಾದ 
ಮೊತ್ತವನ್ನು ನಾನು ಕೂಡಿ ಇಟ್ಟಿದ್ದೇನೆ. ಇದು ಅಮೆರಿಕಾದ ಬಜೆಟ್ಟಿನಲ್ಲಿ ಇರುವ 
ಖೋತಾಕ್ಕಿಂತ ಹೆಚ್ಚು. ನಮ್ಮಲ್ಲಿ ಅಷ್ಟು ಆದಾಯವೇ ಇಲ್ಲ, ಗೊತ್ತೆ? ಸ್ಥಳೀಯ, 
ರಾಜ್ಯ, ರಾಷ್ಟ್ರ ಚುನಾವಣೆಗಳಲ್ಲೂ ಅಷ್ಟು ಹಣ ಸುಮಾರು ರೌರವ ತಾಪಮಾನದಲ್ಲಿ 
ನಿರೋಧವಿಲ್ಲದೆ ಹರಿದುಹೋಗಿದೆ. ಅದನ್ನು ಸರಿಯಾಗಿ ಉಪಯೋಗಿಸಂವ 
ಬಿಂದು ಯಾವುದೋ ಗೊತ್ತಿಲ್ಲ. ನಾನೇ ಒಪ್ಪಬೇಕಾದರೆ, ಅವರೆಲ್ಲಾ ನನ್ನನ್ನು ಏಕೆ 
ಬೈಯಬೇಕು? 


ಉತ್ತರಕ್ಕಾಗಿ ಕಾದಿರುವ 
ನಿಮ 


6 


ಬಿರುದೆಂತೆಂಬರ ಗಂಡ 


ks 


ಮಾನ್ಯ ಸಂಪಾದಕರೇ, 


ಕನ್ನಡಮ್ಮನ ಗುಡಿಯಲ್ಲಿ ಒರಿದಲ್ಲ ಓಂದು ಕೋಲಾಹಲ ಇದ್ದೇ ಇರುತ್ತದೆ. 
ಕಳೆದ ದಶಕದಲ್ಲಿ ಪೂಜಾರಿಯ ಹಕ್ಕು ಯಾರದು ಎಂದಿತ್ತು. ಈಗ ಪ್ರತಿ ವರ್ಷದ 
ಪರಿಶೆಯಲ್ಲಿ ಅಗ್ರಪೂಜೆ ಯಾರಿಗೆ ಅಂತ ಈ ಕೋಲಾಹಲ ಕನ್ನಡಮ್ಮನ ಗುಡಿ 
ಜೀವಂತವಾಗಿದೆ ಎಂದಂ ಪ್ರೂವ್‌ ಮಾಡುತ್ತದೆ. ಇದನ್ನು ಕುರಿತು ತಾವು ಲೇಖನ 
ಬರೆದಿರಲಿಕ್ಕೇ ಸಾಕು. 


ನನ್ನನ್ನು ಯಾರೆಂದರೆ ಅವರು "ನಿನ್ನ ಅಭಿಪ್ರಾಯವೇನು' ಎಂದು 
ಕೇಳುತ್ತಿದ್ದಾರೆ. ನನಗೆ ದೇವರೇನೋ ವರ ಕೊಟ್ಟಿದ್ದಾನೆ, ಆದರೆ ಪೂಜಾರಿಗಳ 
ಕಣ್ಣಿನಲ್ಲಿ ನಾನು ಕ್ರಿವಾ, 


38 


ಮಹನೀಯರೇ, ನನ್ನ ಈ ದುನ್ನಿತಿಗೆ ತಾವೇ ಕಾರಣರೆಂದು ನಿಮ್ಮ 
ತೋರಂಪುದು ಬಹಳ ಸಂತೋಷದ ವಿಷೆಯ 
ನಿಹಿತ್ಯದಲ್ಲಿ ಹಾಕ್ಯಕ್ಕೆ ಬೆಲೆಯಿಲ್ಲ. ಹಾಸ್ಕವೆಂದರೆ ಕದ್ದ ಪೋಲಿ ಜೋಕುಗಳು 
ಎಂಬಭಿಪ್ರಾಯವೇ ವ್ಯಾಪಕವಾಗಿದೆ. ಇಲ್ಲದಿದ್ದರೆ ಬರಿಯ ಶಬ್ದ ಚಮತ್ಕಾರ, 
ವಿರೋ ಇಧಾಧಾ ಎಸ. ಎಂಬ ಸಿದ್ಧಾಂತ ನೆಲೆಯೂರಿದೆ. ಬಡ ನೆಂಟರಿಗಿಕ್ಕುವ ಆರಿದ 
ಹ 


ಸ್ಯ ಸಾಹಿತ್ಯ ಕ್ಕೂ “ರೆಕಗ್ನಿಷನ್‌` ದೊರಕಿದೆ. 


ತ್ತ ಬೆರಳು 


ಸ್ತಿ 


ನಮ್ಮ ಹಿರಿಯರಂ ಹೇಳುತ್ತಿದ್ದರಂ. “ಸತ್ಯವೇ ಶ್ರೇಷ್ಠ ಹಾಸ್ಯ” ಎಂದಂ, 
ಸತ್ತ ಎಲ್ಲ ಕಾಲಕ್ಕೂ ಕಹಿ, 
ಶಿ ಜ್‌ fo] 


ಕನ್ನಡಮ್ಮನ ಗುಡಿಯಲ್ಲಿ ಉಳಿದೆಲ್ಲ ಕಡೆಗಳಂತೆ ಎರಡಂ ಪಾರ್ಟಿಗಳು. ಅದರಲ್ಲಿ 
ಭಿನ್ನವಂತೀಯರಂ' ಪಕ್ಷಾಂತರಿಗಳು, ಕೋಮು, ಆಧಿಕಾರ, ಪ್ರಾದೇಶಿಕತೆ, ಸ್ವಜನ 
ಪಕ್ಷಪಾತ, ಇಷ್ಟೇ ತಾನೇ? 


ಸಾರ್ವಜನಿಕ, ಸಮಕಾಲೀನ ಜೀವನದಲ್ಲಿ ಎಲ್ಲ ಕಡೆಗಿದ್ದುದೇ ಇಲ್ಲೂ ಇದೆ, 
ತಪ್ಪೇನು? ಈಗ ಹೊಸದೊಂದು ಪಾಯಿಂಟ್‌ ಎದ್ದಿದೆ, ಸಾಹಿತಿ ಎಂದರೇನಂ, 
ಅಸಾಹಿತಿ ಎಂದರೇನು? ಇದಂ ಬಹುಮತದಿಂದ ನಿರ್ಣಯಂವೌಗಂವುದಾದಂದರಿಂದ 
ರಾಜಕೀಯಂದಲ್ಲಿದ್ದಂತೆ ಓಟಿಂ ಬಂದವನೇ ಸಾಹಿತಿ, 


ಇದಕ್ಕೆ ಪ್ರತಿಭಟನೆ, ಅತ್ಯಂತ ಸಮಂಜಸ, ಪ್ರತ್ಯೇಕ ವೋಟ್‌ ಬ್ಯಾಂಕ್‌ಗಳ 
ಸ್ಥಾಪನೆ ಇದರ ಗುರಿ ಎಂದೇನೂ ನಾನಂ ಹೇಳುತ್ತಿಲ್ಲ, ನೆನಪಿಡಿ. 


ಇನ್ನೂ ಒಂದಂ ಮುದ್ದೆ (Point) ಏಳುತ್ತದೆ, ಸಾಹಿತ್ಯದಲ್ಲಿ ಶ್ರೇಷ್ಠತೆ 
ಯನ್ನೂ ಗಂರಂತಿಸುವುದಂ ಹೇಗೆ? ಇದನ್ನು ಕಾವ್ಯ ವೀಮಾಂಸಕಡಠು ವ್ಯರ್ಥವಾಗಿ 
ಚರ್ಚಿಸುತ್ತಾರೆ, 


ಒಂದಂ ಸಮಿತಿ ನೇವಿಂಸೆಂವುದು. (ಅದರಲ್ಲಿರಂವುದರಿಂದ ಅವರು ಶ್ರೇಷ್ಠ 
ವಿಮರ್ಶಕರಾಗಿರಲೇಬೇಕು.) ಅಲ್ಲಿ ಬಹಂಮತದಿಂದ ಆಯ್ಕೆಯಾದದ್ದೇ ಶ್ರೇಷ್ಠ ಕೃತಿ. 
ಅದನ್ನು ಪರಸ್ಪರ ಪ್ರಶಂಸೆಯಿಂದಲೇ ಸಮರ್ಥಿಸಬಹಂದಂ. 


ಎಷ್ಟೆ ಸಣ್ಣ ಕತೆಗಾರರಂ ಕವಿಗಳಾದರಂ? ಎಷ್ಟೊ ಕವಿಗಳಂ ಏನೇನೋ 
ಮಾಡಿದರು? ಯಾರ್ಯಾರಂ ಏನೇನನ್ನೋ ವಿಪ್ಪೆಷ್ಟನ್ನೋ ಕಮಾಯಿಸಿದರಂ? ಇಲ್ಲಿ 
ಸಂದುದೇ; ಅಲ್ಲಿಯೂ ಸಲ್ಲುತ್ತದೆ ತಾನೆ? 


39 


ಆದುವರಿದ ಅಭ್ಯುದಯ ಕಾಮನಾದವನು ಕಾಕಾಪುಡಿ, ಬೆಣ್ಣೆ ಮಾಲೀಷ್‌ 
ಗಳನ್ನು ಕೊಂಡು ಗುಂಪು ಕಟ್ಟಬೆ:ಕು. ಇಿಬ್ಲವೇ ಕಟ್ಟಿದ ಗುಂಪಿಗೆ ಸೇರಬೇಕು, 
ಆಯ್ಕೆದಾರರಲ್ಲಿ ತೀವ್ರ ಪ್ರಚೋದನೆಯುಂಟಂಮಾಡಬೇಕು. ಆಯ್ಕೆಯಾಗುವುದಂ 
ಮುಖ್ಯ. 


ಹಾಗೇ ನೋಡಿ, ಇಂಡಿಯನ್‌ ಕ್ರಿಕೆಟ್ಟನ್ನು. ಸೋಲೇನು ಗೆಲಂವೇನು: 
ಒಳ್ಳೆ ಆಟವೇನು ಕಳಪೆ ಆಟವೇನು? ದೇಶವನ್ನು ಪ್ರತಿನಿಧಿಸುವ ಪುಣ್ಯ: ಅದರಿಂದ 
ಕೀರ್ತಿ; ಅದರಿಂದ ಹಣ, ಹಣದಿಂದ ವ್ಯವಹಾರ, 


ಇನ್ನು ಉಳಿದಂದು "ಶಿವೇತರ ಕ್ಷತಿ' ಅಶುಭದ ನಿವಾರಣೆ. ಇದಂ 
ಅವೈಜ್ಞಾನಿಕ ಕಲ್ಪನೆ. ಯಶಸ್ಸು, ಹಣ, ವ್ಯವಹಾರ ನೈಪುಣ್ಯವಿದ್ದರೆ ಕ್ರಿಕೆಟ್ಟೇನಂ , 
ಕಾವ್ಯವೇನಂ! ಕಕವನಾದರೇನಂ ಕೃತಾರ್ಥನಾದರೆ ಸಾಕು. 


ಮಾನ್ಕರೇ, ಮಧಿತ ಯಶೋಧನರೇ, ತಾವೊಂದಂ ಗುಂಪು ಕಟ್ಟಿದರೆ, ಈ 
ಭವದೀಯನನ್ನು ಮರೆಯಬೇಡಿ. 


ಬಂದು ಬೇಡುವ 
ಗಂಡು ಶಾರದೆ 


ವಂಹಾಶೆಯಂರೇ, 


ಹೊಸ ವರ್ಷ ಬರುತ್ತದೆಯಲ್ಲಾ! ಕವಿ ಪುಂಗವರು ಹೆಲುಬಿದರು: ಎಲೆ 
ಸನತ್ಕುಮಾರ, ಗಿಡಮರಗಳು ಚಿಗಿತಂತೆ, ಮನುಷ್ಯನು ಏಕೆ ಚಿಗುರಬಾರದು! 


ಭಗವಂತ ಬಹುಶಃ ಹೀಗೆಂದಿದ್ದಾನು: ಕತ್ತರಿಸಿದರೆ ಹೋಗುವ ಅಂಗಾಂಗ 
ಗಳು, ಫೇಲಾದರೆ ಜೀವವನ್ನೇ ಲಾಸ್‌ ಮಾಡುವ ಹ್ಮ ೈದಯವಿದ್ಧ್ದರೂ, ಮಂನಂಷ್ಯ, 
ಹೊಟ್ಟೆಯಂರಿಯಿಂದೆ ವರ್ಷಕ್ಕೊಮ್ಮೆ ಚಿಗುರುವ ಮರ-ಗಿಡಗಳನ್ನೆಲ್ಲಾ ನಾಶ 
ಪಡಿಸಂತ್ತಿದ್ದಾನೆ. ಈ ವೃಕ್ಷ ನಾಶಕ್ಕೆ ಲೈಸೆನ್ಸ್‌ ಕೊಡುವವರೇ, ಪರಿಸರ ನಾಶಕ್ಕಾಗಿ 
ವಿಭಾಗಗಳನ್ನು ತೆರೆಡು, ಪ್ರಸಾರ ಮಾಧ್ಯಮಗಳಲ್ಲಿ ಅಮೂಲ್ಯ ಕಾಲವನ್ನು ನಾಶ 
ಪಡಿಸುತ್ತಿದ್ದಾರೆ. 


40 


ಹೀಗೆ ಪರಿಸರಕ್ಕೆ ನಾಶ ಕಟ್ಟಿಟ್ಟ ರುವಾಗ ಕನ್ನಡಕ್ಕೆ ಬಂದಿರುವ ಅಧೋಗತಿ 
ಯರ್ನ್ನೆನೆಂದು ವರ್ಣಿಸಲಿ. ಅದಕ್ಕುಗಿ ಇಲಾಖೆಗಳು, ಆಕಾಡೆಮಿಗಳು, ಪರಿಷತ್ತೂ 


ಬ್ಯಾಂಕಿಗೆ ಹೋದರೆ, ಹೊರಗೇನೋ ದೊಡ್ಡ ಕನ್ನಡ ಬೋರ್ಡು ಇದ್ದೆ 
ಒಳಗೆ ಇರುವ ನಮೂನೆಗಳಲ್ಲಿ ಕನ್ನಡದಿಂದ ಹುಟ್ಟಿದ ಇಂಗ್ಲಿಷಿನ ಜೊತೆಗೆ ದೇವ 
ನಾಗರಿಲಿಪಿಯಲ್ಲಿ ಯಾವುದೋ ವಿಲಾಯ್ತಿ ಭಾಷೆ ಇದೆ. ಅದರಲ್ಲಿ ಬ್ಯಾಂಕ್‌ ಅಂತಲೂ 
ಬರೆಯಂಲಂ ಬರುವುದಿಲ್ಲ ಬೇಂಕ್‌ ಎಂದೇ ಇದೆಯಂತೆ. ಅದೇನೋ RBI 
ರೆಗ್ಯುಲೇರ್ಷ ಅಂತೆ. ೫81 ಕನ್ನಡದಲ್ಲಿ ಬರೆಯಲು ಆರ್ಚರ್‌ ಮಾಡುವಂತೆ 


ಕರ್ನಾಟಕದಲ್ಲಿ ಮಾರಾಟವಾಗಂವ ಎಲ್ಲ ವಸ್ತ್ರಗಳ ಮೇಲೂ ಕನ್ನಡ ಬರಹ 

ಇರಲೇಬೇಕು ಎಂದಂ ಚಳುವಳಿ ಮಾಡುವವರಿಲ್ಲವೇ? 

ಕನ್ನಡದಲ್ಲೇ ಮಾತಾಡುವ ಜನ ವ್ಯಾಪಾರ ವ್ಯವಹಾರವನ್ನು ಕನ್ನಡದಲ್ಲೇ 
ಮಾಡಂವೆವೆಂದಂ ಪಣ ತೊಟ್ಟರೆ, ನಮಗೆ ಕಚಡಾ ಮಾರುವವರು ಕನ್ನಡದಲ್ಲೇ 
ಬರೆಯಬೇಕಾಗಂತ್ತದೆ, 

ಈ ಪಣ ತೊಡಲಂ ಕನ್ನಡಿಗರು ಹೆಚ್ಚು ಹೆಚ್ಚು ಸಾಹಸಿಗಳಾಗಬೇಕು. 
ನಮ್ಮವರು ಘಟ ಇದ್ದರೆ ಮಠ ಕಟ್ಟಬಹಂದು ಎಂದು ನಂಬಿದವರು. ಮೊನ್ನೆ 
ಏರ್‌ಬಸ್‌ ಅಪಘಾತಕ್ಕೀಡಾದವರಲ್ಲಿ ಕನ್ನಡಿಗರಂ ಎಷ್ಟು ಜನರಿದ್ದಾರೆ? 

ಸಾಲದ್ದು ಕಮ್ಮಿಗೆ ನೀಲದ ಬಾವಲಿ, ಈಗ ಕನ್ನಡದ ಸೌಂದರ್ಯ ಉಳಿದಿರಂ 
ವುದಂ ಲಿಪಿಯಲ್ಲಿ ಮಾತ್ರ. ಅದರ ಕತ್ತು ಹಿಡಿದು ತಿರುಚಿದರೆ ತೆಲಂಗಂ ಲಿಪಿಯಾಗ್ಯ 
ತ್ತದೆ ಎಂದು ನಮ್ಮ ಭಾವನೆ. ಯಾವ ಸ್ಥಿರ ಲಗ್ನದಲ್ಲಿ ಕನ್ನಡ ತೆಲುಗು ಏಕ 
ಲಿಪಿಯಾಗಬೇಕೆಂಬ ಸೂಚನೆ ಬಂದಿತೋ? ಅದನ್ನು ತೆಲಂಗಂ ನಾಡಿನ ಯಾರಾದರೂ, 
ಯಾವ ವಿಶ್ವವಿದ್ಯಾಲಯದಲ್ಲಿಯಾದರೂ ಚರ್ಚಿಸಿದ್ದಾರೆಯೇ? ಏಕತೆಯ ಭ್ರಮೆ 
ಗಂಂಗಂ ಬಡಿದ ನಮ್ಮ ವಿಶ್ವವಿದ್ಯಾಲಯ ಅದಕ್ಕೊಂದು ಸಮಿತಿ ಏರ್ಪಡಿಸಿತಂತೆ ! 
ಅದರಿಂದ ಯಾರಿಗೆ ಲಾಭ? ತೆಲುಗರು ಎಂದಾದರೂ ಅಧಕ್ಕೆ ಒಪ್ಪಿಯಾರೇ? 
ಕೇಳಿದ್ದಾರೆಯೇ, ವಿಚಾರಿಸಿದ್ದಾರೆಯೇ? 

ಕನ್ನಡಿಗರಂ ಇನ್ನಾದರೂ ಎಚ್ಚರಗೊಳ್ಳುವರೇ? ಬಾಳಿರಲಿ, ರಾಜಕೀಯ 
ವಿರಲಿ, ಕಲೆ ಸಾಹಿತ್ಯಗಳಿರಲಿ, ಕೊನೆಯ ಪಕ್ಷ ನಮ್ಮೆ ಲಿಪಿಯ ತಂಟೆಗೆ ಯಾರೂ 
ಬಾರದಿರಲಿ ಎಂದು ಘೋಷಿಸುವರೇ? ಕನ್ನಡ ಲಿಪಿ ಗಲ್ಲೇರದಿರಲ್ಲಿ ಜೈ ಜಗತ್‌ ! 
ಎನ್ನುವ. 

ತೆಮ್ಮ ವಿಶ್ವಾಸಿ, 
ಹುರಿ ಮೀಶೆ ಗಿರಿ ತಿಮ್ಮ 


4] 
ಮುಗಿಸು ಸತ 


ಶಾಂತಾ ರಘು 


Ln: ವಾವ ಪಾ ಹಾಸ ಮಾರಾ ಪಚಾ ನ ನಂಜ 


ನೆಂಟರ ಮನೆಯಲ್ಲಿ ಮದುವೆ ಮುಗಿಸಿಕೊಂಡು ಬಂದು ನಮ್ಮ ಮನೆಯಲ್ಲೇ 


ಒಂದಷ್ಟು ಜನ ಘೇರಾಯಿಸಿದ್ದರುಂ. 


"ಲಲಿತಾ, ನೆನ್ನೇನೇ ಹೇಳಿದ್ದೆನಲ್ಲ. ಇವತ್ತು ಮದುವೆ ಮನೆಯಲ್ಲಿ ಸರಿ 
ಯಾಗಿ ನೋಡಿದ್ಯಾ ರಾಮರಾಯರ ಮಗ ಮೂರ್ತಿೀನ? ನಿನ್ನ ಮಾಡಿಕೊಳ್ಳೋಕೆ 
ಅವರಿಗೇನೋ ಇಷ್ಟ. ಕೇಳೋಣವೇನೆ?'' ಅಂತ ನಮ್ಮ ಸೋದರತ್ತೆ ತಮ್ಮ 
ಮಗಳನ್ನು ಕೇಳಿದರು. 


ಕನ್ನಡಿ ಮುಂದೆ ನಿಂತಿದ್ದ ಲಲಿತಾ "`ನೋಡಿದೇಮ್ಮಾ . ನಂಗಿಷ್ಟ ಆಗ್ಲಿಲ್ಲಾ'' 
ಅಂದಳು ಆರಾಮಾಗಿ. 


"ಲೇ ಲಲ್ಲೀ ! ಸಿಲ್ಲೀ ! ಅವಂಗೇನೇ ಕಮ್ಮಿ? ಓದಿದಾನೆ, ಒಳ್ಳೆ ಕೆಲಸದಲ್ಲಿ 
ಇದಾನೆ, ಮಹಾ ರಂಭೆ ಇವಳು!'' ಅಂಶ ತಮ್ಮ ರೇಗಿಸಿದ. 


"ಪ್ಲೀಸ್‌ ೯ಣೋ ರವಿ, ಹೆಸರೇನೋ ಚೆನ್ನಾಗಿದೆ ಮೂರ್ತಿ....ಆದ್ದೆ ಅವನ 


ws ತೆ ಪ್ರಿ ಎನಿ ಕೆ ಚ ೧% ಎ ಜು ಹ 
ಮೂಗೆಃ ಚೆನ್ನಾಗಿಲ್ಲ'' ಅಂದ್ಲು ಎಲ್ಲರೂ ಕಣ್ಣು ಕಣ್ಣು ಬಿಟ್ಟೆ. 


“ನೋಡಮ್ಮ, ನಾನೇನೂ ನನ್ನಂಡ ಮನ್ಮಥನ ತರಹ ಇರ್ಟೇಕೂ ಅನ್ಲಿಲ್ಲ. 
ಸುಮಾರಾದ ಕೆಲಸದಲ್ಲಿದ್ದು ನೋಡೋಕೆ ಸುಂಮಾರಾಗಿದ್ರೂ ಪರವಾಗಿಲ್ಲ, 
ಆದರೆ.......ಮೂಗು ಮಾತ್ರ... ದೊಣ್ಣೆ ಮೆಣಸಿನ ಕಾಯಿ ತರಹ ಇರಬಾರದು. 
ನೀಟಾಗಿ, ನೇರವಾಗಿ ಇರ್ಬೇಕು. A Roman nose! ಅಮ್ಮಾದ್‌ ಆಲಿ 

ನ್‌ ತರಹ್ಮ..,,... ”” ಅಂತ ಕಬಸು ಕಾಣುತ್ತಾ, ಕಣ್ಣು ತೇಲಿಸುತ್ತಾ ಒಳ 
ಹೋದಳು. 


ಅಬ್ಬಾ ! ಮೂಗಿನ ವಂಹತ್ವವೆ? ಆದಿಯಿಂದಲೇ ಮೂಗಿನ ಮಹಾತ್ಮೆ 
ಶಂರುವಾಗಂತ್ತೆ....ಅಲ್ವೆ?ಸರ್ವ ಎಫ್ಟು ನಿವಾರಕನಾದ ಗಣಪತಿಯೂ ಸ್ಪಷಲ್‌xtr೩ 
ಉದ್ದ ಮೂಗಿನವನಲ್ವೆ? ಚೂಪು ಮೂಗಿನ ಸಂಂಡಿಲಿಯ ಸವಾರಿ ಮಾಡುವ ಆ 
ಉದ್ದಾನೆ ಮೂಗಿನವನನ್ನು ನಾವು ಎಲ್ಲದಕ್ಕೂ ಮುಂಚೆ ವಂದಿಸುತ್ತೇವೆ. 


42 


ಕೃತ ಯುಗದಲ್ಲಿರಾಮ ರಾವಣರ ಯುದ್ಧವಾದದ್ದೇ ಮೂಗಿನಿಂದ ಅಲ್ವೆ? 
ಅಣ್ಣನ ಆಜ್ಞೆ ಯನ್ನು ಶಿರಸಾವಹಿಸಿ ಲ ಲಕ್ಷ್ಮಣ ಶೂರ್ಪನಖಿಯ ಮೂಗನು 
anaesthesia ತು € ಸರ್ಜರಿ ಮಾಡಿದ್ದರಿಂದಲೇ ಎಲ ರಾದ್ದಾಂ 


ಪ್ರಾರಂಭವಾದದ್ದು. 


ಕ್ಲಿಯೋಪಾತ್ರಳ ಮೂಗಿನ ಆಕಾರ ಸ್ವಲ್ಪ ಬೇರೆಯಾಗಿದ್ದರೆ ಚರಿತ್ರೆಯೇ 
ಬೇರೆಯಕಾಗ್ತಾ ಇತ್ತಂತೆ. ಹೇಳ್ತಾರೆ. 


ಕಾಲೇಜಿನಲ್ಲಿ ನಮ್ಮ ಸಹಪಾಠಿಯಾಗಿದ್ದ ಅನಂತಾಚಾರಿಯ ಮೂಗು ಎಲ್ಲ 
ದಾಖಲೆಗಳನ್ನೂ ಮುರಿದಿತ್ತು ಬ್ರಹ್ಮ ದೇವ ಅವನ ಮೂಗನ್ನು ರೂಪಿಸುವಾಗ 
ಸಾಕ್ಷಾತ್‌ ಗರುಡನ ಮೂಗನ್ನು ೦661 ಅಗಿ ಇಟ್ಟುಕೊಂಡಿದ್ದಿರಬೇಕು. 
ಸುಮಾರಂ ಉದ್ದ ಬೆಳೆದ ಮೇಲೆ ತದಿಯಲ್ಲಿ ಕೊಂಡಿಯಂ ತರಹ ರಗೆ ಆಗಿತ್ತು. 
ಅನಂತಾಚಾರಿ ಸುಲಭವಾಗಿ ಟ್ಲಿ ಕೆ 


ನಾಲಗೆಯಿಂದ ಮೂಗನ್ನು ಮುಟ್ಟಿಕೊ ಳ್ಳುತ್ತಿದ್ದ 
ಅವನಿಗೆ ನಾವೆಲ್ಲರೂ ""ನಾಸಿಕಾಗ್ರೇಸರ ಗರುಡಾಚಾರಿ'' ಅಂತ ಪ್ರೀತಿಯಿಂದ 
ನಾಮಕರಣ ಮಾಡಿದ್ದಿವಿ, 


ಗರಂಡಾಚಾರಿಯ ಮೂಗಿನ ತದ್ದಿರಂದ್ಧ ನನ್ನ ಗೆಳತಿ ಪಾರ್ವತಿಯ ಮೂಗು, 

ತುದಿ ತಲೆಯೆತ್ತಿ ಆಕಾಶ ನೋಡ್ತಾ ಇರ ಹ ``ಪಾರೀ, ನಿನ್ನ ಮೂಗಿನ ಮೇಲೆ 

aE ಒಂದಂ ನಿಂಬೆ ಹಣ್ಣು ಕೂರಿಸಬಹುದು ಕಣೆ” ಅಂತ ನವು ಇವತ್ತಿಗೂ 
ಡಿ ಮಾಡ್ತೀವಿ 


ಘ 


ಫ್ರಾನ್ಸ್‌ ದೇಶದ ಅಧ್ಯಕ್ಷರಾಗಿದ್ದ ಡಿಗಾಲ್‌ರವರ ಮೂಗು ಅದರ ಅಸಾಮಾನ್ಯ 
ಅಳತೆಗೆ ಹೆಸರಂವಾಸಿಯಾಗಿತ್ತು. ಈಗೇನು, ಗಿಣಿ ಮೂಗಿರಲಿ, ಬಟನ್‌ ಮೂಗಿರಲಿ, 
ಯೋಚನೆ ಮಾಡಬೇಕಾಗಿಲ್ಲ. ಪ್ಲಾಸ್ಟಿಕ್‌ ಸರ್ಜರಿಯಿಂಪ ಬೇಕಾದ ಆಕಾರದ 
ಮೂಗನ್ನು ಪಡೆಯಬಹುದು, ಸಿನಿಮಾ ತಾರೆ ಸ್ಪೀದೇವಿ ತನ್ನ ಮೂಗನ್ನು ರಿಪೇರಿ 
ಮಾಡಿಕೊಂಡ ಮೇಲೆಯೇ ಸೂಪರ್‌ ಸ್ಟಾರಿಣಿ ಆಗಿದ್ದೆಂತೆ, ಬಾಕ್ಸರ್‌ಗಳಿಗಂತೂ 
ತಮ್ಮ ಮೂಗಂ ಒಡೆದು 6೧80016656 ಆಗಿದ್ದರೇ ಹೆಮ್ಮೆ, ಗೌರವ. 


ಈಗ 30, 40 ವರ್ಷಗಳ ಹಿಂದಿದ್ದ ಹಾಗೆ ಈಗ ಮೂಗಿನ ಮೇಲೆ ಒಡವೆ 
ಗಳ ಭಾರ ಹೇರುವುದಿಲ್ಲ. 9) ವರ್ಷ ಬದುಕಿದ್ದ ನಮ್ಮ ಅಜ್ಜಿಯ ತಾಯಿ ಎರಡು 
ಮೂಗೂ ಚುಚ್ಚಿ ದೊಡ್ಡ ದೊಡ್ಡ ಬೇಸರಿ ಹಾಕಿಕೊಂಡಿದ್ದಲ್ಲದೆ. ಮಧ್ಯೆ ಬುಲಾಕು 
ಎಂಬ ಮೂಗಾಭರಣವನ್ನು ಬೇರೆ ಧರಿಸುತ್ತಿದ್ದರು, ನಮಗೆಲ್ಲಾ ಮೋಜು 
ಇಷ್ಟೆಲ್ಲಾ ಹಾಕಿಕೊಂಡು ಅಜ್ಜಿ ಹೇಗಾದರೂ ಉಸಿರಾಡುತ್ತಾರೋ ಏನೊ ? 


ಅಜ್ಜೀ, ಅಜ್ಜೀ ! ಕಣ್ಣು ರೆಪ್ಪೇಗೂ ಖಾಕೆ ಚುಚ್ಕೊಳ್ಳಲಿಲ್ಲಾ ಅಜ್ಜೀ ? 
ಅಂಜ ಫ್‌ ಛ್‌ vu 

pS ಆ —. pe 2 ಎಂಪಿ ಹಿ ಶಸ 13 
ಕಣ್ಣು ಮಿಟ:ಕಿಸಿದಾಗಿಲೆಲ್ಲಾ ವಜ್ತ ಫಳಘಳಾಂತ ಹೊಳೀತಾ ಇರತ್ತಲ್ಲ? ಆಂತ 
ಸೀರಿಯಸ್ಸಾಗಿ ಕೇಳುತ್ತಾ ಇದ್ವಿ, 


ನಶ್ಯ ಪ್ರಿಯರಿಗೆ ಮೂಗಿಗಿಂತಾ ಗೆಳೆಯ ಬೇರೆ ಉಂಟಿ? 19ನೇ ಶತಮಾನದ 
ಆಂಗ್ಲ ಪ್ರಭುಗಳ, ದೊರೆಗಳ ಹತ್ತಿರ ನೂರಾರು ಚಿ 
ಖಚಿತವಾದ, ಚಿನ್ನದ, ಬೆಳ್ಳಿಯ ನಶ್ಶದ ಡಬ್ಬಿಗಳ ದೊ ತ 
ಈ ತರಹ ಅತ್ಯಮೂಲ್ಯವಾದ ಚ ದ ಡಬ್ಬಿಗಳನ್ನು ಶೇಖರಿಸುವುದರಲ್ಲಿ ಅವರಲ್ಲಿ 
ಒಬ್ಬರಿಗೊಬ್ಬರು ಚಕರ ೨ 


ಎಂಟು ವರ್ಷದಲ್ಲಿ ನನಗೆ ಸಂಗೀತ ಹೇಳಿಕೊಡುತ್ತಿದ್ದ ಮೇಷ್ಟ್ರು ಬಲಂ 
ಮುದ್ದಾದ ಬೆಳ್ಳಿಯ ನಶ್ಶದ ಡಬ್ಬಿಯಿಟ್ಟಿದ್ದರು. ಸುಮಾರು ವರ್ಷ ಅವರ ಹತ್ತಿರ 


ಗಾಥೆ 'ಹೇಳಿಸಿಕೊಂಡಿದ್ದ ರೂ, ಆವರ ನಶ್ಯದ ಅಭ್ಯಾಸವೂ, ಭಯಂಕರವಾದ 
ಮಗಳೂ ನನಗೆ ಅಭ್ಯಾಸವಾಗಲೇ ಇಲ್ಲ ಆರು ಶೃತಿಯಲ್ಲಿ ಆರಾಮವಾಗಿ ಆರಭಿ 


ರಾಗ ವರ್ಣ ಹಾಡ್ತಾ ಇದ್ದಾ ಗ, ಮೇಷ್ಟ್ರು ಮೂಗಿನ ತುಂಬ ನಶ್ಶ ಏರಿಸಿ, ಹತ್ತಾರು 
ಮನೆಯವರು ಹಾರಿ ಬೀಳುವ ಹಾಗೆ “ಹಾ .....ಕ್ಷೇ ಅಂತ ಸೀನಿ ಬಿಡುತ್ತಿದ್ದರು. 


ಬೆಚ್ಚಿದ ನನ್ನ ಧ್ವನಿ ತಕ್ಷಣ ಹಳಿ ತಪ್ಪಿ -ಬಾಗಿಲ ಸಂದಿಯಲ್ಲಿ ಸಿಕ್ಕಿದ ಸುಂಡಿಲಿಯ 
ರಹ ಕೀಚು ದನಿ ಬಂದು ಬಿಡ್ತಾ ಇತ್ತು. ಸಂಭ್ರಮದಿಂದ ಮೂಗು ಒರಸಿ 


ಶ್ರ 


ಕಂ 


ಕ್ರೊಳ್ಳು ತ್ತಾ -ಮೇಷು ಆ ಸಂಗತಿಯನ oN ಮತ್ತೆ ಮೂರು ಸಲ ಹಾಡಿಸಂತ್ಮಿದ್ದರಂ. 
4 ಜಬ ಲ್ರ ಡು 


PTS ಬ ಬ್ಯ ಘಿ ಹಾವ ಮತೆ ಹ್‌ ಮಾ: 66 ಹ 
ಸ್ವಲ್ಲ ಧೆಗಡಿ ಆಗಿದೆ ಧೆಕ್ಮ ಕೊಡೋ" ಅಂದ ಅವ. “ಲಲಗೇ ಇಲ್ಲ. 


ಅಯ್ಕೊ ! ನೆಗಡಿಯಾಗಿ ಜ್‌ ಕಟ್ಟಿಕೊಂಡು ಪಡುವ ಸಂಕಟವನ್ನು 
ಇದಕ್ಕಿಂತ ಚೆನ್ನಾಗಿ ವಿವರಿಸಲು ಟಿ. ಪಿ. ಕೈಲಾಸಂ ಬಿಟ್ಟರೆ ಬೇರೆ ಯಾರಿಗೆ ಸಾಧ್ಮ?! 

ನೆಗಡಿ ! ಮೂಗಿಗೂ. ನೆಗಡಿಗೂ ಜನ್ಮ ಜನ್ಮಾಂತರದ ಬಿಡಿಸಲಾಗದ 
ನಂಟು. ನರನ ನಾಸಿಕವನ್ನು ಎಡೆಬಿಡದೆ ಪೀಡಿಸುವ ನಕ್ಷತ್ರಿಕ ನೆಗಡಿ, 
ಹೇಳದೆ ಕೇಳದೆ ಬಂದಿಳಿಯುವ ನೆಂಟನ ತರಹ ಅಂತಲೂ ಇಟ್ಟುಕೊಳ್ಳಿ. 
ನೆಗಡಿಗೀಡಾದವನ ದುರವಸ್ಥೆ ನೋಡಿಲ್ವೆ 0016818 ಜಾಹೀರಾತಿನಲ್ಲಿ? ನಾ. 
ಕಸ್ತೂರಿಯವರಂ ಹೇಳಿದ ಹಾಗೆ... ಮನುಷ್ಯನ ಮೂಗನ್ನು ಹಿಂಡುವ. ಅವಕಾಶ 
ಸಿಕ್ಕಿರಂವುದಂ ನೆಗಡಿಗೆ ಮಾತ್ರ. ಮನುಷ್ಯನ ತಲೆಯಲ್ಲಿ ನಾಲ್ಕು ದಿನ ನಿಲ್ಲುವುದೂ 
ನೆಗಡಿಯೊಂದೇ. 


44 


ನೆರೆಮನೆ ರಾಜಿಯ ಮಗ ರವಿಗೆ. ವರ್ಷದಲ್ಲಿ 365 ದಿನಗಳೂ ಮೂಗಿನಲ್ಲಿ 
ಜೋಗದ ಜಲಪಾತ. ಬೇ ಜಿ “ಆಯ್ಕೊ ! ನಿನ್ನ ವಲೂಗನ್ನು ತೊಗೊಂಡು 
ಹೋಗಿ ಧೋಭಿಗೆ ಹಾಕಬೇಕು, ಅಷ್ಟೆ” ಅಂತ ಗೊಣಗುತ್ತಾಳೆ. “ಮೂಗಿರೋ 
ತನಕ ನೆಗಡಿ ತಪ್ಪಿದ್ದಲ್ಲ” ಪಂಪದ ಮೂಗು ಅಪರಾಧಿಯೆ? ಹಾಗಂತ ನೆಗಡಿ 


ದ್ದೆ, 
ಮೇಲಿನ ಕೋಪಕ್ಕೆ ಮೂಗು ಕುಯನ್ದಿಕೊಂಡರೆ ನೆಗಡಿ ತಪ್ಪುತ್ತೆ? 


tu 
Ky 
(GL 
id 


ನಮ್ಮಜ್ಜಿಯಂತಹವಠ ಮೂಗಾಭರಣಗಳನ್ನು ನೋಡೇ "ಮೂಗಿಗಿಂತ 
ಮೂಗುತಿ ಭಾರ (ಆಗ ಬಾರದಂ)'' ಅನ್ನುವ ಗಾದೆ ಮಾಡಿದರೇನೊ? ಸಮಾಜದ 
ಸದಸ್ಯೆ ವಿಶಾಲಮ್ಮ ಮಾತು ಮಾತಿಗೂ ತಮ್ಮ 8 ಕಲ್ಲಿನ ವಜ್ರದ ಮೂಗುತಿಯ 
ಮೇಲೇ ರೀ! ಕಟ್ಟುತ್ತಿದ್ದರಂ. ``ಈ ಸಲ ಕಮಲೀಗೆ ಗಂಡು ಮಗೂನೇ, Bet 
ಥೆ ತಿ ಸಮೇತ ಮೂಗೂ ಕುಯಂ್ಣ ಕೆಡ್ತೀನಿ'' ಆನ್ನೋ 

ತರಹ ನೂರಾರು ಸಲ bt ಕಟ್ಟಿದ್ದಾರೆ. 


ತ 
9 
ಐ 


ತ್ರ 


ಕಟ್ಟೀನಿ ಸೋತರೆ ಮೂಗು 


""ವಂಹಾ ಮಹಾ ! ಇವರ ವಜ್ರದ ಮೂಗುತಿ ಮೆಶಸೋದು ನೋಡಿ'' 
ಆಂತ "ಸ್ನೇಹಿತೆಯರು" ಮೂಗು ಮುರಿದರೆ. ಅವರೇನು ೦೩£೪ ಮಾಡುತ್ತಲೇ 
ಇರಲಿಲ್ಲ. ಜಂಬದಿಂದ ಮೂಗೇರಿಸಿಕೊಂಡು ಓಡಾಡ್ತಾ ಇದ್ರು 


ಕನ್ಯಾಕುಮಾರಿಯ ಮೂಗುತಿ ಜಗತ್ತ ಸಿದ್ದವಾದುದು. ದೋಣಿ, ಹಡಗು 
ಗಳಿಗೆ Light house ಆಗಿದೆ. ಸುಮಾರು 206 ವರ್ಷಗಳ ಹಿಂದೆ ತುಘಾನಿಗೆ ಸಿಕ್ಕಿ 
ದಿಕ್ಕುಗಾಣದೆ ತೊಳಲುತ್ತಿದ್ದ ಡಚ್‌ ಹಡಗಿಗೆ, ಸೂರ್ಯನಂತೆ ಹೊಳೆಯುತ್ತಿದ್ದ 
ಕನ್ಯಾಕಂಮಾರಿಯಮ್ಮನ ಮೂರಂತಿ. ದಿಕ್ಸೂಚಿಯಾಗಿ ಸುಖವಾಗಿ ದಡ ಸೇರಿಸಿ 
ತಂತೆ. ಅಷ್ಟೇಕೆ? ಕರ್ಣಾಟಕ ಸಂಗೀತದಲ್ಲಿ “ನಾಸಿಕಾಭೂಷಣಿ' ಎಂದೇ ಒಂದು 
ದಿವ್ಯವಾದ ರಾಗವಿದೆ. 


ಹತ್ತ ವರ್ಷದ ಕೃಷ್ಣನಿಗೆ ಮೂರು ಹೊತ್ತೂ ಮೂಗಂ ತುರಿಸುವುದೇ 
ಕೆಲಸ__ಅಂದರೆ ಕಾಲು ಕೆರೆದಂ ಜಗಳಕ್ಕೆ ಹೋಗುವುದು, ಇನ್ನೊಬ್ಬರ ಮೂಗಂ 
ಕೊಯ್ಯೂವುದು ಅಂದರೆ ಅವಮಾನ ಮಾಡುವುದು. ಇಷ್ಟಾದರೂ ಫಟಿಂಗ ಎಂದೂ 
ಮೂಗು ನೆಲಕ್ಕೆ ತಿಕ್ಕುತ್ತಿರಲಿಲ್ಲ-ಸೋಲುತ್ತಿರಲಿಲ್ಲ ಹೇಗೂ ಮಾಡಿ ಎದುರಾಳಿಯಂ 
ಮೂಗಂ ಕುಯ್ದೇ ಬಿಡುತ್ತಿದ್ದ — ಸೋಲಿಸಿಬಿಡುತ್ತಿದ್ದ. 


45 


“ಜಾನಕೀ, ಮಗಳು ಓದು ಮುಗಿಸಿ ಆಯ್ತಲ್ಲಾ. ಯಾವಾಗ ಮೂಗಂದಾರ 
ಹಾಕೋದಂ ?” ಅಂತ ಗೆಳತಿ ರಮಾಕೇಳ್ತಾ ಇದ್ದಳ್ಳು 


“ಅಯ್ಯೋ ! ಈಗ್ಲೆ ಐನು ಮದುವೆ ಬಿಡಿ. ನಮ್ಮ ಜಲಜಾ ಮಗಳಿಗೆ ಬೇಗ 
ವಂದಂವೆ ಮಾಡಿ ಉದ್ಭಾರವಾಯಿತು, ಅತ್ತೇ ಮನೇಲಿ ಮೂಗಿಗೆ ಕವಡೆ ಕಟ್ಟಿ 
ಕೊಂಡು ದುಡೀತಾ ಇದಾಳಂತೆ” ಅಂತ ಜಾನಕಿ ನಿಟ್ಟುಸಿರಿಟ್ಟಳು. 

“ಹೋಗ್ಲಿ ಬಿಡಿ, ಇನ್ನೊಬ್ಬರ ವಿಷಯದಲ್ಲಿ ನಾವ್ಯಾಕೆ ಮೂಗು ತೂರಿ 
ಸೋದು ? ” ಅಂತ ರಮಾ ಸಮ್ಮನಾದಳ್ಳು 


ಕೆಲವು ಮೂಲ ನಿವಾಸಿಗಳಲ್ಲಿ ಉದಾಹರಣೆಗೆ ನ್ಯೂಜಿಲ್ಕಾಂಡ್‌- ಕುಶಲ 
ಪ್ರಶ್ನೆ ಮಾಡಿಕೊಳ್ಳುವ ರೀತಿಯೇ ವಿಚಿತ್ರ, ಕೈ ಕುಲಂಕುವುದಿಲ್ಲ-- ನಮ್ಮ ಹಾಗೆ 
ಕೈ ಜೋಡಿಸುವುದಿಲ್ಲ. ನೋಡಿದ ಕೂಡಲೇ ಓಡಿ ಬಂದು ಪರಸ್ಪರ ಮೂಗಿಗೆ 
ಮೂಗಂ ಉಜ್ಜು ತ್ತಾರಂತೆ ! ಕೈ ಕುಲುಕುವುದೇ ಬಲು ಕೆಟ್ಟ ಪದ್ಧತಿ--ಒಬ್ಬರೆ 
ಕೈಯ ಕ್ರಿವಿಂಗಳು ಇನ್ನೊಬ್ಬರಿಗೆ ವರ್ಗಾವಣೆ ಆಗತ್ತೆ ಭಾರತೀಯರ "ನಮಸ್ಕಾರ'ವೇ 
ಉತ್ತಮಂ ಪದ್ಮತಿ ಎಂದು ಎಲ್ಲಾ ತಜ್ಞರಂ ಅಭಿಪ್ರಾಯ ಪಟ್ಟಿರುವಾಗ ಈ ಮೂಗಿಗೆ 
ಮೂಗಂಜ್ಜಾವುದಂ ಇನ್ನೂ ಅಧ್ವಾನ... ಅಲ್ವೆ? 


“ಬೊಮ್ಮನಾ ಸತಿಗೆ ಮೂಗಿಲ್ಲ” ಅಂತಲೇ ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ 
'ಯಾಕಪ್ಪಾ ಅಂದ್ರೆ ಸಾಹಿತಿಗಳು ಅವಳ ಮೂಗನ್ನು ಮುರಿದು ಬಿಟ್ಟಿದ್ದಾರಂತೆ-ಎಲ್ಲೋ 
ಓದಿದೆ ಈ ವಿಮರ್ಶೆ, ಪಾಪ, ಸರಸ್ವತಿ! 


“ಏನಮ್ಮಾ ಮೂಗಿನ ತುದೀನೇ ನೋಡ್ಕೊಂಡು ಧ್ಯಾನ ಮಾಡ್ತಾ ಇದೀಯೂ? 
ಏನಂ ಘಮ ಘಮ ವಾಸನೆ? ಆಹಾ!” ಎಂದು ಘಾ ್ರಿಣೇಂದ್ರಿಯವನ್ನು ಅರಳಿಸಿ 
ಕೊಂಡು ನನ್ನ ಮಗ ಒಳ ಬಂದ, ಮೂಗಿನ ಬಗ್ಗೆ ನನ್ನ ಧ್ಯಾನ ಭಂಗವಾಯಿತಂ. 


ಸೇ 


ಶುಭಾಶಯಗಳೊಂದಿಗೆ 


ನೆ ಟಔಡ್‌ ಸೆ ಹೆ 6 
ಬನೈಟಿಡ್‌ ಸೇಲ್ಸ್‌ ಎಂಟರ್ಪ್ರೈೃಸಸಿ 


ಲೆ 


94 2 ಸರ್ದಾರ್‌ ಪತ್ರಪ್ಪ ರಸ್ತೆ 
ಶೌಕತ್‌ ಮೊಹಲ್ಲ 
ಬೆಂಗಳೂರು-560002 


ಉತ್ತಮ ದರ್ಜೆ ಉಕ್ಕಿನ ಸರಬರಾಜುದಾರರು 


ದೂರವಾಣಿ : 221107 





ಶುಭಾಶಯಗಳೊಂದಿಗೆ 





ಬಿ. ಎಸ್‌, ವಿಜಯೇಂದ್ರ ಅಸೋಸಿಯೇಟ್ಸ್‌ 


281. ಮಹಾಲಕ್ಷ್ಮಿ ಬಡಾವಣೆ, ಬೆಂಗಳೂರು-560010 








ಶುಭಾಶಯಗಳೊಂದಿಗೆ 


ಶೈಂಗಾರ್‌ ಇಲೆಕ್ಟ್ರಿಕಲ್ಸ್‌ 


ಇಲೆಕ್ಸಿಕಲ್‌ ಇಂಜಿನಿಯರ್ಸ್‌ ಹಾಗೂ ಪ್ರಥಮ ದರ್ಜೆಯ ಕಂಟ್ರಾಕ್ಟರ್ಸ್‌ 
ತಂಮಕೂರು ರಸ್ತೆ, ಪೀಣ್ಯ 
ಬೆಂಗಳೂರು-560058 
ದೂರವಾಣಿ : 385449 


350984 


ಠಿ 
ಆ 





ಶುಭಾಶಯಗಳೊಂದಿಗೆ 
ಕ ಎನಿ ಇಕ್‌ 
ಟೆಕ್ನೊಲಿಂಕ ಎಂಟರ್ಪ್ರೆ ಸಸ 


35, 5ನೇ ಕ್ರಾಸ್‌,- 1ನೇ ಮೇನ್‌, ಎಸ್‌.ಕೆ. ಗಾರ್ಡನ್‌ 
ಬೆನ್ಸನ್‌ ಟೌನ್‌ , ಬೆಂಗಳೂರು-560046 








ಶುಭಾಶಯಂಗಳೊಂದಿಗೆ 


ಎಕ್ಸೆಲ್‌ ಟೂಲ್ಸ್‌ ಅಂಡ್‌ ಇಂಜನೀಯರಿಂಗ್‌ 
ಎಂಟರ್ಪ್ರೈಸಸ್‌ 


ಬಿ 20, 1ನೇ ಕ್ರಾಸ್‌, 1ನೇ ಸ್ಟೇಜ್‌, ಪೀಣ್ಯ ಇಂಡಸ್ಟ್ರಿಯಲ್‌ ಎಸ್ಟೇಟ್‌ 
ಬೆಂಗಳೂರು-560058 








ಶುಭಾಶಯಗಳೊಂದಿಗೆ 


ಸೈಸ್‌ ಕ್ರೀಟ್‌ 


ಪೀಣ್ಯ ಮೂರನೆಯ ಹಂತ, ಪೀಣ್ಯ 
ಬೆಂಗಳೂರು-560058 


ದೂರವಾಣಿ : 608186 
609026 


ಓಂಕಾರ್‌ ಆಪ್ಸೈಟ್‌ ಸ್ರಿಂಟಿರ್ಸ್‌ 
ಅಂಡ್‌ ಫೋಟೋ ಟೈಪ್‌ ಸೆಟರ್ಕ್‌ 


33, 1ನೇ ಮುಖ್ಯ ರಸ್ತೆ, ಹೊಸ ತರಗುಪೇಟೆ, 
ಬೆಂಗಳೂರು-560002 





ಮಾಸ್‌ಕಾಟ್‌ ಆಗ್ರೋ ಕೆಮಿಕಲ್ಸ್‌ 
ಹೈವೇಟ್‌ ಲಿಮಿಟೆಡ್‌ 


93, 3ನೇ ಫಟ್ಟ, 
ಪೀಣ್ಯ ಇಂಡಸ್ಟ್ರಿಯಲ್‌ ಏರಿಯ, 
ಬೆಂಗಳೂರು-560 058. 


ೂರವಾಣಿ : 395902 ತಂತಿ : " ಮಾಸ್‌ಕಾಟ್‌' ಟೆಲೆಕ್ಸ್‌ -845-580 
ಭತ್ತ, ಕಬ್ಬು ಮತ್ತು ಗೋಧಿಯ ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮಾಡುವುದಕ್ಕೆ 
" " ನಾಕ್ವೀಡ್‌'' ಕಳೆನಾಶಕವನ್ನು ಉಪಯೋಗಿಸಿರಿ. 


ಶುಭಾಶಯಗಳೊಂದಿಗೆ ;- 


ಎನ್‌; ಎಸ್‌ ಗಿರಿವರಾಜಿ ಅಂಡ್‌ ಸನ್ಸ್‌ 
[ಬೆಂಗಳೂರು) 


ನಂ. 46, ಇಂಡಸ್ಟ್ರಿಯಲ್‌ ಸಬರ್ಬ್‌ 
ಯಶವಂತಪುರ, ಬೆಂಗಳೂರು-560 022, 





REGISTERED No. BGW-180 


ಶುಭಾಶಯಗಳೊಂದಿಗೆ 


ಟರ್ನ್‌-ಕೀ ಕನ್‌ಸ್ಪಕ್ಷನ್ಸ್‌ 
(ಪೈ) ಲಿಮಿಟೆಡ್‌ 
11ನೇ ಮೇನ್‌ ರಸ್ತೆ 
ಮಲ್ಲೇಶ್ವರಂ 


ಬೆಂಗಳೂರು-560 003. 
ನ್‌: 304118 





Printed by V.R. NATII for the Publisher M. 5111114 KUMAR, Published 
and owned by M. SIIVA KUMAR. 30, 6th Main Road, Mallcswaram, 
Banzgalorc-560 003. Printed at IMPRESSIONS, 404, Sampigc Road, Malleswaram, 
Bangalore-560 003. Editor: M. SHIVA KUMAR 


